


WPP-47/ 2009-2011 

ಇ ಮು 
ಕರ್ನಾಟ 

ವ 

ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಜನವರಿ ೧೯, ೨೦೧೨ (ಪುಷ್ಯ ೨೯, ಶಕ ವರ್ಷ ೧೯೩೩) ಸಂಚಿಕೆ ೩ 


ಭಾಗ - ೨ 





ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 10 ಪಿಪಿಇ 2011, ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌, 2011. 


ಈ ಕೆಳಕಂಡ ತ:ಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತ:ಖ್ತೆಯ ಅಂಕಣ (3) ಮತ್ತು (4)ರಲ್ಲಿ ನಮೂದಿಸಿರುವ 


ಪಕರಣ ಮತ್ತು ಪತಿ ಪಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ ಪತಿ ಪಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪಕರಣವನ್ನು ನಡೆಸಲು ಅಂಕಣ (5)ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ಸರ್ಕಾರದ ಪರವಾಗಿ ಹಾಜರಾಗಲು ನೇಮಿಸಿದೆ. 



























































ER ಪಕರಣ ಸಂಖ್ಯೆ ಪ್ರತಿ ಸಪ ಪ್ರತಿ ಪಕರಣದಲ್ಲಿ ಸರ್ಕಾರದ ಪರವಾಗಿ 
ಜ್‌ ನ್ಯಾಯಾಲಯದ ಹೆಸರು 50/ cc/Spl.cc ಲ ಹಾಜರಾಗಲು ಮತ್ತು ಪಕರಣವನ್ನು ನಡೆಸಲು 
50/ cc/Spl.cc ೨ 
1 2 3 4 5 
1 | ಎಫ್‌.ಟಿ.ಿ. ನ್ಯಾಯಾಲಯ, ಚಿಕ್ಕೋಡಿ ಎಸ್‌.ಸಿ. ಎಸ್‌.ಸಿ. 6ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 6ನೇ 
426/10 254/1 ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
234/10 252/1 ಬೆಳಗಾವಿ 
2. | ಸಿ.ಜೆ. ಕಿವಿ ಮತ್ತು ಜೆ.ಎಂ.ಎಫ್‌.ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಸೊರಬ 42/09 2/09 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶಿಕಾರಿಪುರ 
339/08 341/08 
3. | ಅಧಿಕ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಂಧನೂರು 771/10 969/10 ಪ್ರಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಸಿಂಧನೂರು 
4. | 3ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ರಾಯಚೂರು 1150/09 946/09 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
1525/10 1854/10 ರಾಯಚೂರು 
5. | 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, 1ನೇ 
ಮೈಸೂರು 95/08 8/10 ಫಾಸ್‌, ಟ್ರಾಕ್‌ ನ್ವಾಯಾಲಯ, ಮೈಸೂರು 
6. | ಅಧಿಕ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಗಂಗಾವತಿ 565/0 566/10 ಪಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಗಂಗಾವತಿ 
7. | ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಸ್ಪೆಕೇ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪಧಾನ ಜಿಲ್ಲಾ 
ಚಿಕ್ಕಮಗಳೂರು 74/09 35/0 ಮತ್ತು ಸತ ನ್ಯಾಯಾಲಯ, ಚಿಕ್ಕಮಗಳೂರು 





(೪೯) 










































































೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 
8. | 1ನೇ ಎ.ಸಿ.ಎಂ.ಎ೦. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ 
ಬೆಂಗಳೂರು ನಗರ 53751/10 53752/0 ಅಭಿಯೋಜಕರು, 2ನೇ ಎ.ಸಿ.ಎಂ.ಎಂ. 
ನ್ನಾಯಾಲಯ, ಬೆ೦ಗಳೂರು ನಗರ 
9. ಪಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಸ್ಪೆಷಲ್‌ ಎಸ್‌.ಸಿ. ಅಭಿಯೋಗ ಉಪ ನಿರ್ದೇಶಕರು, 
ದಾವಣಗೆರೆ ಎಸ್‌ಸಿ/ಎಸ್‌ಟಿ 85/1 ದಾವಣಗೆರೆ 
2/0 
10.] 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ಸೆಕೇಸ್‌ ಎಸ್‌.ಸಿ. 1ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 1ನೇ 
ನ್ಯಾಯಾಲಯ, ಮಂಗಳೂರು 29/09 146/10 ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಮಂಗಳೂರು 
Il. | ಸಿಜೆಎಂ ನ್ಯಾಯಾಲಯ, ಯಾದಗಿರಿ ಸಿ.ಸಿ ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, 
90/11 92/11 ಆರಕ್ಷಕ ಅಧೀಕ್ಷಕರ ಕಚೇರಿ, ಗುಲ್ಬರ್ಗ 
405/0 117/11 
12. | ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ಬಾಗೇಪಲ್ಲಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
179/11 181/11 ಜೆ.ಎಂ.ಎಫ್‌.ಸಿ. ನ್ನಾಯಾಲಯ, ಗುಡಿಬಂಡೆ 
13. | 2ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ಹುಬ್ಬಳ್ಳಿ 1049/1 1050/1 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹುಬ್ಬಳಿ 
14. ಪಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ಧಾರವಾಡ 767/10 769/10 ಜೆ.ಎಂ.ಎಫ್‌.ಸಿ. ನ್ಹಾಯಾಲಯ, ಧಾರವಾಡ 
15. | ಅಧಿಕ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಂಧನೂರು 910/10 970/10 ಪಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಸಿಂಧನೂರು 
16. | ಸಿಜೆಎಂ ನ್ಯಾಯಾಲಯ, ಶಿವಮೊಗ್ಗ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
428/08 35/0 ಜೆ.ಎಂ.ಎಫ್‌.ಸಿ. 2ನೇ ನ್ಯಾಯಾಲಯ, 
ಶಿವಮೊಗ್ಗ 
17. | ಪಧಾನ ಸಿಜೇಕಿವಿ) ಮತ್ತು ಜೆ.ಎಂ.ಎಫ್‌.ಸಿ ಸಿ.ಸಿ. ಸಿ.ಸಿ. ಅಧಿಕ ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ತಿಪಟೂರು 315/1 497/1 ಅಭಿಯೋಜಕರು, ಅಧಿಕ ಜೆಎಂಎಫ್‌ಸಿ 
ನ್ನಾಯಾಲಯ, ತಿಪಟೂರು 
18. | ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಇಂಡಿ 182/09 84/09 ಸಿಜೆ(ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ನಾಯಾಲಯ, ಇಂಡಿ 
19. | ಹೆಚ್ಚುವರಿ ಸಿಜೆ(ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, 
ನ್ಯಾಯಾಲಯ, ಕೆ.ಜಿ.ಎಫ್‌. 178/1 172/0 ಕೆ.ಜಿ.ಎಫ್‌. 
107/1 104/11 
20. 2ನೇ ಸಿಜೇಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಉಡುಪಿ 756/10 757/10 ಅಧಿಕ ಸಿಜೆ(ಕಿವಿ)ಿ ಮತ್ತು ಜೆ.ಎಂ.ಎಫ್‌.ಸಿ 
48/09 176/09 ನ್ಯಾಯಾಲಯ, ಉಡುಪಿ 
752/0 753/0 
2609/10 2626/10 
3928/09 3687/09 
21. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಂಕೇಶ್ವರ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
677/10 657/10 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹುಕ್ಕೇರಿ 
561/09 562/09 
22.| ಸಿಜೆ(ಹಿವಿ) ಮತ್ತು 3ನೇ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ದಾವಣಗೆರೆ 52/1 51/11 ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ, 
ದಾವಣಗೆರೆ 
23.1 ಅಧಿಕ ಸಿಜೇಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ತಿಪಟೂರು 53/1 240/1 ಪಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ತಿಪಟೂರು 



























































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೫೧ 
24. ಪಧಾನ ಸಿಜೆ (ಕಿವಿ) ಮತ್ತು 1ನೇ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
೫.ಎಂ.ಎಫ್‌.ಸಿ. ನ್ಯಾಯಾಲಯ, ತುಮಕೂರು 2098/07 2099/07 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ತುಮಕೂರು 
25. ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ರೆಕೇ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪಧಾನ ಜಿಲ್ಲಾ 
ಬಳ್ಳಾರಿ 80/10 12/1 ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ 
61/10 87/1 
26. 2ನೇ ಜೆ.ಎಂ.ಎಫ್‌.ಸಿ ನ್ಯಾಯಾಲಯ ಸಿ.ಸಿ. ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, 
ಕೋಲಾರ 373/10 374/10 ಕೋಲಾರ 
101/10 102/10 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
ಪಿ.ಆರ್‌. 1654 (ಪೊಲೀಸ್‌ ಸೇವೆಗಳು `ಬಿ) 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಒಳ 10 ಪಿಪಿಇ 2011, ಬೆಂಗಳೂರು, ದಿನಾಂಕ: 08ನೇ ಡಿಸೆಂಬರ್‌, 2011. 


ಈ ಕೆಳಕಂಡ ತ:ಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತ:ಖ್ತೆಯ ಅಂಕಣ (3) ಮತ್ತು (4)ರಲ್ಲಿ ನಮೂದಿಸಿರುವ 


ಪಕರಣ ಮತ್ತು ಪತಿ ಪಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ ಪತಿ ಪಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪಕರಣವನ್ನು ನಡೆಸಲು ಅಂಕಣ (5)ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ಸರ್ಕಾರದ ಪರವಾಗಿ ಹಾಜರಾಗಲು ನೇಮಿಸಿದೆ. 






























































ಚ ಹತ ಪ್ರ ಪ್ರತಿ ಪಕರಣದಲ್ಲಿ ಸರ್ಕಾರದ ಪರವಾಗಿ 
ಸಸಂ ನ್ಯಾಯಾಲಯದ ಹೆಸರು ಸಂಪ ಸ ಹಾಜರಾಗಲು ಮತ್ತು ಪಕರಣವನ್ನು ನಡೆಸಲು 
ರ cc/Spl.cc 50/ cc/Spl.cc ಘಿ ಎ 
1 2 3 4 5 
1. | 2ನೇ ಅಪರ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ತುಮಕೂರು 2501/07 2502/07 ಪಧಾನ ಸಿಜೆ ಮತ್ತು 1ನೇ ಜೆಎಂಎಫ್‌ಸಿ 
3194/10 3232/10 ನ್ಯಾಯಾಲಯ, ತುಮಕೂರು 
2. | ತ್ವರಿತಗತಿ ನ್ಯಾಯಾಲಯ, ಅಥಣಿ ಎಸ್‌.ಸಿ. ಎಸ್‌.ಸಿ. 6ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
15/1 93/1 6ನೇ ಅಪರ ಜಿಲ್ಲಾ ಮತ್ತು ಸತ 
ನ್ಯಾಯಾಲಯ, ಬೆಳಗಾವಿ 
3. | ಸಿಜೆ(ಹಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಕೂಡ್ಲಿಗಿ 245/0 250/0 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
30/10 98/10 ನ್ಯಾಯಾಲಯ, ಸಂಡೂರು 
4. | ಪಧಾನ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸೋಮವಾರ ಪೇಟೆ 771/10 818/10 ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಪಿರಿಯಾಪಟ್ಟಣ 
5. | ಅಪರ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಸೋಮವಾರಪೇಟೆ 356/0 994/09 (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
291/10 753/10 ಪಿರಿಯಾಪಟ್ಟಣ 
6. | 3ನೇ ಅಪರ ಜಿಲ್ಲಾ ಮತ್ತು ಸತ ಸ್ಪೆಕೇ ಎಸ್‌.ಸಿ ವಿಶೇಷ ಸರ್ಕಾರಿ ಅಭಿಯೋಜಕರು, 1ನೇ 
ನ್ಯಾಯಾಲಯ, ತುಮಕೂರು 9/1 157/1 ತ್ವರಿತ ನ್ಯಾಯಾಲಯ, ತುಮಕೂರು 
7. | ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಸಂಡೂರು 222/07 614/07 ಜೆಎಂಎಫ್‌ಸಿ ನ್ಯಾಯಾಲಯ, ಕೂಡ್ಲಿಗಿ 
424/10 131/1 
8. | 1ನೇ ಹೆಚ್ಚುವರಿ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ಭದಾವತಿ 1529/09 1530/09 ಹೆಚ್ಚುವರಿ ಜೆಎಂಎಫ್‌ಸಿ ನ್ಯಾಯಾಲಯ, 


ಭದಾವತಿ 
ಮಾ 




























































































೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 
1 2 3 4 5 
9. | 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 1ನೇ ಅಪರ 
ನ್ಯಾಯಾಲಯ, ಮಂಗಳೂರು 122/09 90/11 ಜಿಲ್ಲಾ ಮತ್ತು ಸತ ನ್ಯಾಯಾಲಯ, 
144/10 88/1 ಮಂಗಳೂರು 
10. | ಜೆಎಂಎಫ್‌ಸಿ ನ್ಯಾಯಾಲಯ, ಬಸವನ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ಬಾಗೇವಾಡಿ 185/11 246/1 ಜೆಎಂಎಫ್‌ಸಿ ನ್ಯಾಯಾಲಯ, ಬಿಜಾಪುರ 
1. | 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಬಿಜಾಪುರ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
1763/08 1764/08 ಜೆಎಂಎಫ್‌ಸಿ ನ್ಯಾಯಾಲಯ, ಬಿಜಾಪುರ 
12.| 1ನೇ ಅಪರ ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಸ್ಪೆಕೇಸ್‌ ಎಸ್‌.ಸಿ. ಪಧಾನ ಸರ್ಕಾರಿ ಅಭಿಯೋಜಕರು, ಪಧಾನ 
ಬಳ್ಳಾರಿ 57/0 56/1 ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಬಳ್ಳಾರಿ 
ಅಶಾ ಬ 
13. | 3ನೇ ಅಪರ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ನ್ಯಾಯಾಲಯ, ವಿಜಾಪುರ 204/11 200/11 ಜೆಎಂಎಫ್‌ಸಿ ನ್ಯಾಯಾಲಯ, ವಿಜಾಪುರ 
14.| 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ಬಿಜಾಪುರ 152/09 153/09 ಜೆಎಂಎಫ್‌ಸಿ ನ್ಯಾಯಾಲಯ, ಬಿಜಾಪುರ 
15. | ನೇ ತ್ವರಿತಗತಿ ನ್ಯಾಯಾಲಯ, ಧಾರವಾಡ ಎಸ್‌.ಸಿ. ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, 3ನೇ 
16/11 98/1 ಎಫ್‌ಟಿಸಿ ನ್ಯಾಯಾಲಯ, ಧಾರವಾಡ 
16. | ಸಿಜೆ (ಕವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ನ್ಯಾಯಾಲಯ, ಭದಾವತಿ 3514/10 3247/10 ಜೆಎಂಎಫ್‌ಸಿ ನ್ಯಾಯಾಲಯ, ಭದಾವತಿ 
ಮಾ. ಹ 
17. | ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಸ್ಪೆಕೇಸ್‌ ಸ್ಪೆಕೇಸ್‌ ಸರ್ಕಾರಿ ಅಭಿಯೋಜಕರು, ತ್ವರಿತ 
ಬಾಗಿಲಕೋಟೆ 3/1 4/11 ನ್ಯಾಯಾಲಯ, ಜಮಖಂಡಿ 
18. | ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಸವದತ್ತಿ 606/10 607/10 ಸಿಜೆ(ಹಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಸವದತ್ತಿ 
19. ಪಧಾನ ಸಿಜೆ (ಹಿವಿು) ಮತ್ತು ಪಧಾನ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ, ತರೀಕೆರೆ 499/10 607/10 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
608/10 600/10 ನ್ಯಾಯಾಲಯ, ಕಡೂರು 
20.| ಪಧಾನ ಜೆಎಂಎಫ್‌ಸಿ ನ್ಯಾಯಾಲಯ, ತರೀಕೆರೆ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
770/10 754/0 ಜೆಎಂಎಫ್‌ಸಿ ನ್ಯಾಯಾಲಯ, ಕಡೂರು 
21. | ಅಪರ ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಸ್ಪೆಕೇಸ್‌ ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪಧಾನ ಜಿಲ್ಲಾ 
ಚಿಕ್ಕಮಗಳೂರು 4/09 18/09 ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಮಗಳೂರು 
22.| ಸಿಜೆಎಂ ನ್ಯಾಯಾಲಯ, ಕೊಪ್ಪಳ ಸಿ.ಸಿ. ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, 
215/1 209/1 ಕೊಪ್ಪಳ 
23.| ಜೆಎಂಎಫ್‌ಸಿ ನ್ಯಾಯಾಲಯ, ಬನಹಟ್ಟಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
902/10 903/10 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
946/10 901/10 ನ್ಯಾಯಾಲಯ, ಜಮಖಂಡಿ 
24.| ಪಧಾನ ಸಿಜೆಎಂ ನ್ಯಾಯಾಲಯ, ಬಿಜಾಪುರ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
120/11 472/10 ಜೆಎಂಎಫ್‌ಸಿ ನ್ಯಾಯಾಲಯ, ಬಿಜಾಪುರ 
127/1 123/1 
25.| ಜಿಲ್ಲಾ ಮತ್ತು ಸತ, ನ್ಯಾಯಾಲಯ, ಕೊಪ್ಪಳ ಎಸ್‌.ಸಿ. ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, 2ನೇ 
72/1 46/11 ತ್ವರಿತ ವಿಲೇವಾರಿ ನ್ಯಾಯಾಲಯ, ಕೊಪ್ಪಳ 
26.| ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಗುಡಿಬಂಡೆ 34/10 32/10 ಜೆಎಂಎಫ್‌ಸಿ ನ್ಯಾಯಾಲಯ, ಬಾಗೇಪಲ್ಲಿ 
27.| ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, 
ಚಿಕ್ಕಬಳ್ಳಾಪುರ 135/09 103/09 ಎಫ್‌ಟಿಸಿ ನ್ಯಾಯಾಲಯ, ಚಿಕ್ಕಬಳ್ಳಾಪುರ 
28.| ಜೆಎಂಎಫ್‌ಸಿ ನ್ಯಾಯಾಲಯ, ಬಾಗೇಪಲ್ಲಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
239/11 241/11 ಜೆಎಂಎಫ್‌ಸಿ ನ್ಯಾಯಾಲಯ, ಗುಡಿಬಂಡೆ 
29.| ಎಫ್‌ಟಿಸಿ-5 ನ್ಯಾಯಾಲಯ, ಬೆಂಗಳೂರು ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಫಾಸ್ಟ್‌ ಟಾಕ್‌ 
ನಗರ 1448/10 1132/11 6ನೇ ನ್ಯಾಯಾಲಯ, ಬೆಂಗಳೂರು ನಗರ 






















































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೫೩ 
1 2 3 4 5 
30.| 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಮೈಸೂರು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
629/10 630/10 ಜೆಎಂಎಫ್‌ಸಿ 3ನೇ ನ್ಯಾಯಾಲಯ, 
ಮೈಸೂರು 
31. | ಅಧಿಕ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಂಧನೂರು 196/1 199/1 ಪಧಾನ ಜೆಎಂಎಫ್‌ಸಿ ನ್ಯಾಯಾಲಯ, 
285/1 224/1 ಸಿಂಧನೂರು 
32. ಹೆಚ್ಚುವರಿ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಮೂಡಿಗೆರೆ 138/10 139/10 ಪಧಾನ ಜೆಎಂಎಫ್‌ಸಿ ನ್ಯಾಯಾಲಯ, 
ಮೂಡಿಗೆರೆ 
33.| 2ನೇ ಶೀಘಗತಿ ನ್ಯಾಯಾಲಯ, ಬಿಜಾಪುರ ಎಸ್‌.ಸಿ. ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, 1ನೇ 
93/1 94/11 ಶೀಘಗತಿ ನ್ಯಾಯಾಲಯ, ಬಿಜಾಪುರ 
34. | 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. 1ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 1ನೇ 
ಹೊಸಪೇಟೆ 89/1 70/1 ಅಧಿಕ ಜಿಲ್ಲಾ ಮತ್ತು ಸತ ನ್ಯಾಯಾಲಯ, 
65/11 66/1 ಬಳ್ಳಾರಿ 
35. | ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಸ್ಪೆಕೇಸ್‌ ಎಸ್‌.ಸಿ. 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
ಯಾದಗೀರ್‌ 103/10 53/1 2ನೇ ಅಧಿಕ ಜಿಲ್ಲಾ ಮತ್ತು ಸತ 
ಎಸ್‌.ಸಿ. ಎಸ್‌.ಸಿ. ನ್ಯಾಯಾಲಯ, ಗುಲ್ಬರ್ಗ 
88/10 21/1 
36.| ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಉಡುಪಿ ಸ್ಟೆಕೇ ಎಸ್‌.ಸಿ. 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
1/10 15/1 2ನೇ ಅಧಿಕ ಜಿಲ್ಲಾ ಮತ್ತು ಸತ 
ನ್ಯಾಯಾಲಯ, ಮಂಗಳೂರು 
37.| ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಸಂಡೂರು 595/0 50/11 ಜೆಎಂಎಫ್‌ಸಿ ನ್ಯಾಯಾಲಯ, ಕೂಡ್ಲಿಗಿ 
38. | ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, 
ನ್ಯಾಯಾಲಯ, ಬೀಳಗಿ 501/10 19/11 ಬಾಗಲಕೋಟೆ 
39.| ಅಧಿಕ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ತಿಪಟೂರು 177/1 180/1 ಪಧಾನ ಜೆಎಂಎಫ್‌ಸಿ ನ್ಯಾಯಾಲಯ, 
ತಿಪಟೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
ಪಿ.ಆರ್‌. 1611 (ಪೊಲೀಸ್‌ ಸೇವೆಗಳು `ಬಿ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 10 ಪಿಪಿಇ 2011, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2011. 


ಈ ಕೆಳಕಂಡ ತ:ಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತ:ಖ್ತೆಯ ಅಂಕಣ (3) ಮತ್ತು (4)ರಲ್ಲಿ ನಮೂದಿಸಿರುವ 


ಪಕರಣ ಮತ್ತು ಪತಿ ಪಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ ಪತಿ ಪಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪಕರಣವನ್ನು ನಡೆಸಲು ಅಂಕಣ (5)ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ಸರ್ಕಾರದ ಪರವಾಗಿ ಹಾಜರಾಗಲು ನೇಮಿಸಿದೆ. 





























ಪಕರಣ ಪತಿ ಪಕರಣ 
ol [BAe ಪತಿ ಪಕರಣದಲ್ಲಿ ಸರ್ಕಾರದ ಪರವಾಗಿ 
೨ ನಾಯಾಲಯದ ಹೆಸರು ಸ ಸ ಹಾಔರಾಗಲು ಮತ್ತು ಪಕರಣವನ್ನು ನಡೆಸಲು 
ರಿ cc/Spl.cc 50/ cc/Spl.cc ನ್ಯ ಇ 
1 2 3 4 5 
1 | ಪಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ಬಳ್ಳಾರಿ 11/1 10/1 ಹೆಚ್ಚುವರಿ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 


ಬಳ್ಳಾರಿ 
೪ 



















































































೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 
2 3 4 5 
2. | ಪಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ರಾಣಿಬೆನ್ನೂರು 58/09 148/09 ಅಧಿಕ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ರಾಣಿಬೆನ್ನೂರು 
75/0 76/0 
3. | ಅಪರ ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಸ್ಪೆಕೇಸ್‌ ಎಸ್‌.ಸಿ. ಪಧಾನ ಸರ್ಕಾರಿ ಅಭಿಯೋಜಕರು, ಪಧಾನ 
ಬಳ್ಳಾರಿ 61/0 87/1 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ 
4. | ಪಧಾನ ಜಿಲ್ಲಾ ಮತ್ತು ಸತ್ತ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
ಧಾರವಾಡ 40/1 10/1 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಧಾರವಾಡ 
5. | 3ನೇ ಅಪರ ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಸ್ಪೆಕೇಸ್‌ ಎಸ್‌.ಸಿ. 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ 
ತುಮಕೂರು 65/1 159/1 ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ತುಮಕೂರು 
6. | 3ನೇ ಅಧಿಕ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ಶಿವಮೊಗ್ಗ 1637/0 1647/10 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶಿವಮೊಗ್ಗ 
875/10 1613/10 
4242/09 2989/09 
113/10 3508/09 
1799/09 3774/09 
3482/09 3750/09 
855/0 4047/10 
1682/0 166/10 
3132/09 488/10 
7. | 2ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹುಬ್ಬಳ್ಳಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
1047/1 1048/1 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹುಬ್ಬಳ್ಳಿ 
1528/11 1531/11 
8. | ಸಿಜೆ. (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಇಂಡಿ 81/11 75/1 ಸಿಜೆ(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಇಂಡಿ 
9. ಹೆಚ್ಚುವರಿ ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಂಧನೂರು 574/08 582/08 ಪಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಸಿಂಧನೂರು 
10. | ಅಧಿಕ ಸಿಜೇಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ ಸಿಸಿ ಹಿರಿಯ ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಚಿಕ್ಕಬಳ್ಳಾಪುರ 258/10 259/10 ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ, 
ಚಿಕ್ಕಬಳ್ಳಾಪುರ 
೪ 
1. | ಸಿಜೆ ಮತ್ತು ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ಸಿ.ಸಿ ಸಿ.ಸಿ ಹಿರಿಯ ಸಹಾಯಕ ಸರ್ಕಾರಿ 
ಚಿಕ್ಕಬಳ್ಳಾಪುರ 339/10 351/0 ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ, 
ಚಿಕ್ಕಬಳ್ಳಾಪುರ 
೪ 
12. | ಅಪರ ಜಿಲ್ಲಾ ಸತ ನ್ಯಾಯಾಲಯ, ಸ್ಪೆಕೇ ಎಸ್‌.ಸಿ ಪಧಾನ ಸರ್ಕಾರಿ ಅಭಿಯೋಜಕರು, ಪಧಾನ 
ಚಿಕ್ಕಮಗಳೂರು 48/10 110/1 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಚಿಕ್ಕಮಗಳೂರು 
106/10 119/1 




























































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೫೫ 
1 2 3 4 5 
13. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಗದಗ್‌ ಸ್ಪೆ.ಎಸ್‌.ಸಿ/ ಎಸ್‌.ಸಿ ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತ 
ಎಸ್‌.ಟಿ 7/1 ವಿಲೇವಾರಿ ನ್ಯಾಯಾಲಯ, ಗದಗ್‌ 
ಸಿಸಿ. 7/0 
14., ಪಧಾನ ಜಿಲ್ಲಾ ಮತ್ತು ಸತ ನ್ಯಾಯಾಲಯ ಎಸ್‌.ಸಿ ಎಸ್‌.ಸಿ 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
ಬಿಜಾಪುರ 35/09 17/1 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಬಿಜಾಪುರ 
15. | ಅಪರ ಸಿಜೆ(ಹಿವಿ) ಮತ್ತು ಸಿಜೆಎಂ ಸಿ.ಸಿ ಸಿಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಮಂಡ್ಯ 47/0 71/10 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮಂಡ್ಯ 
16. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ದಾವಣಗೆರೆ ಸ್ಪೆ.ಎಸ್‌.ಸಿ/ ಎಸ್‌.ಸಿ ಅಭಿಯೋಗ ಉಪ ನಿರ್ದೇಶಕರು, 
ಎಸ್‌.ಟಿ. 4/1 ದಾವಣಗೆರೆ ವಿಭಾಗ, ದಾವಣಗೆರೆ 
9/05 
17. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಕೊರಟಗೆರೆ ಸಿ.ಸಿ ಸಿ.ಸಿ ಸಹಾಯಕ ಅಭಿಯೋಗ ನಿರ್ದೇಶಕರು, 
317/10 318/10 ತುಮಕೂರು 
18, | ಸಿಜೆ(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ ಸಿಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಾಗೇಪಲ್ಲಿ 1/1 4/1 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಗುಡಿಬಂಡೆ 
19.| 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಎಸ್‌.ಸಿ ಎಸ್‌.ಸಿ ಅಪರ ಸರ್ಕಾರಿ ಅಭಿಯೋಜಕರು, ಅಪರ 
ಶಿವಮೊಗ್ಗ 51/0 156/1 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಶಿವಮೊಗ್ಗ 
20.| ಸಿಜೆ(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ ಸಿ.ಸಿ 3ನೇ ಅಧಿಕ ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಜಗಳೂರು 794/0 778/0 ಅಭಿಯೋಜಕರು, 3ನೇ ಅಧಿಕ 
729/0 787/0 ಜೆ.ಎಂ.ಎಫ್‌.ಸಿ.ನ್ಯಾಯಾಲಯ, ದಾವಣಗೆರೆ 
567/10 568/10 
779/10 786/10 
784/10 790/0 
21. | 15ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಎಸ್‌.ಸಿ ಎಸ್‌.ಸಿ ವಿಶೇಷ ಸರ್ಕಾರಿ ಅಭಿಯೋಜಕರು, 
ಬೆಂಗಳೂರು ನಗರ 900/10 693/1 15ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, 
ಬೆಂಗಳೂರು ನಗರ 
22. ಪಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ ಎಸ್‌.ಸಿ 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
ಧಾರವಾಡ 43/1 80/1 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಧಾರವಾಡ 
23.| ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಸೆ.ಕೇ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಸತ್ರ 
ಚಾಮರಾಜನಗರ 1/1 88/11 ನ್ಯಾಯಾಲಯ, (ಭ್ರನಿ.ಕಾ) ಮೈಸೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
ಪಿ.ಆರ್‌. 1552 (ಪೊಲೀಸ್‌ ಸೇವೆಗಳು `ಬಿ) 


ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 83 ಆಸೇವ 2011, ಬೆ೦ಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2011 


ಅಧಿಸೂಚನೆ ಸಂಖ್ಯೆ: DPAಔ 1 6/0 2010 ದಿನಾಂಕ:3-3-2011 ರಲ್ಲಿ ಪಕಟಸಿರುವ ಕೆ.ಎ.ಎಸ್‌.ಸಮೂಹ-ಎ (ಆಯ್ಕೆ ಶೇಣಿ) ವೃಂದದ 


ಕೆಳಕಂಡ ಕೆ.ಎ.ಎಸ್‌. ಸಮೂಹ-ಎ (ಆಯ್ಕೆ ಶೇಣಿ) ಅಧಿಕಾರಿಗಳಿಗೆ, 


ತಕ್ಷಣದಿಂದ ಜಾರಿಗೆ 





೫೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 





ಬರುವಂತೆ ರೂ.26250-36500 ರ ವೇತನ ಶೇಣಿಯ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 






























































ಕ್ರಮ ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 
ಸಂಖ್ಯೆ ಶ್ರೀ/ಶ್ರೀಮತಿ 
1 2 3 
1 ಉಮೇಶ್‌ ಕುಸುಗಲ್‌ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಹಾವೇರಿ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಹಾವೇರಿ 
2 ಸಿ.ಕೃಷ್ಣೇಗೌಡ ಅಪರ ಆಯುಕ್ತರು ಹುದ್ದೆಗೆ ಉನ್ನತೀಕರಿಸಿ 
ಜಂಟಿ ಆಯುಕ್ತರು, ಬೆಂಗಳೂರು ಮೆಟೋಪಾಲಿಟನ್‌ ಟಾಸ್ಕ್‌ ಬೆಂಗಳೂರು ಮೆಟೋಪಾಲಿಟನ್‌ ಟಾಸ್ಕ್‌ ಫೋರ್ಸ್‌ 
ಫೋರ್ಸ್‌, ಬಿ.ಬಿ.ಎ೦.ಪಿ., ಬೆಂಗಳೂರಿ ಬಿ.ಬಿ.ಎಂ.ಪಿ. ಬೆ೦ಗಳೂರು ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 
3 ಎಂ.ದೊಡ್ಡಪ್ಪ ಅಪರ ಮೆಟೋಪಾಲಿಟನ್‌ ಕಮಿಷನರ್‌ ಹುದ್ದೆಗೆ 
ಡೆಪ್ಯುಟಿ ಮೆಟೋಪಾಲಿಟನ್‌ ಕಮಿಷನರ್‌, ಉನ್ನತೀಕರಿಸಿ” ಬಿ.ಎಂ.ಆರ್‌.ಡಿ.ಎ.. ಬೆಂಗಳೂರು 
ಬಿ.ಎಂ. ಆರ್‌.ಡಿಎ. ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
4 ಬಿ.ವಿ. ಕುಲಕರ್ಣಿ ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, | ಧಾರವಾಡ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಧಾರವಾಡ 
5 ಕೆ.ಹೆಚ್‌.ಕಾಕನೂರ್‌ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಕೊಪ್ಪಳ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಜಿಲ್ಲಾ ಪಂಚಾಯತ್‌, ಕೊಪಳ 
6 ಎಲ್‌.ರಬೀಂದ ಅಪರ ಆಯುಕ್ತರು ಹುದ್ದೆಗೆ ಚ ತೀಕರಿಸಿ 
ಜಂಟಿ ಆಯುಕ್ತರು, ಬ್ಯಾಟರಾಯನಪುರ ವಲಯ, ಬಿ.ಎಂ.ಪಿ., 
ಬ್ಯಾಟರಾಯನಪುರ ವಲಯ, ಬಿ.ಬಿ.ಎಂ.ಪಿ. ಬೆಂಗಳೂರು. ಬೆಂಗಳೂರು iW ಮುಂದುವರಿಸಲಾಗಿದೆ. 
7 ವಿ.ಜಿ.ದಿವಾಕರ್‌ ಅಪರ ನಿರ್ದೇಶಕರು (ಆಡಳಿತ), ಸಾರ್ವಜನಿಕ ಶಿಕ್ಷಣ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಇಲಾಖಾ ಆಯುಕ್ತರ ಕಛೇರಿ, ಬೆಂಗಳೂರು. 
ಸು.ಇ.(ರಾಜ್ನ ಶಿಷ್ಟಾಚಾರ), ಬೆ೦ಗಳೂರು 
8 | ಜೆ.ಹೆಚ್‌.ಕಾಂತಾ ಯೋಜನಾ ನಿರ್ದೇಶಕರು, ಜಿಲ್ಲಾ 
ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, 
ಸೂಸು ಗಾ, ಬೆಳಗಾಂ ಜಿಲ್ಲೆ (ಉನ್ನತೀಕರಿಸಿದ ಹುದ್ದೆ) 
ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ 
9 ಕೆ.ವಿ.ನಂಜುಂಡೇಗೌಡ ವ್ಯವಸ್ಥಾಪಕ ನಿರ್ದೇಶಕರು, 
ವ್ಯವಸ್ಥಾಪಕ ನಿರ್ದೇಶಕರು, ಡಿ.ದೇವರಾಜ್‌ ಅರಸ್‌ ಟಕ್‌ ಟರ್ಮಿನಲ್ಸ್‌ 
ಡಿ.ದೇವರಾಜ್‌ ಅರಸ್‌ ಟಕ್‌ ಟರ್ಮಿನಲ್ಸ್‌, ಬೆಂಗಳೂರು. | ಬೆಂಗಳೂರು ಹುದ್ದೆಯಶ್ಸೆಯೇ ಮುಂದುವರಿಸಲಾಗಿದೆ. 
10 ಹೆಚ್‌.ವಿ.ಆತ್ಮರಾಮಯ್ಯ ಮುಖ್ಯ ಆಡಳಿತಾಧಿಕಾರಿ, ಕಿದ್ವಾಯಿ ಸ್ಮಾರಕ ಮತ್ತು ಗಂಥಿ 
ಮುಖ್ಯ ಆಡಳಿತಾಧಿಕಾರಿ, ಕಿದ್ವಾಯಿ ಸ್ಮಾರಕ ಮತ್ತು ಗಂಥಿ ಸಂಸ್ಥೆ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಸಂಸ್ಥೆ, ಬೆಂಗಳೂರು 
11 ಎಸ್‌.ರಾಜಾರಾಂ ಕಾರ್ಯದರ್ಶಿ, ಕರ್ನಾಟಕ ಮಾಹಿತಿ ಆಯೋಗ, 
ಪರಿಷತ್‌ ಕಾರ್ಯದರ್ಶಿ, ಬೆಂಗಳೂರು -ಶೀ.ಬಿ .ಎ.ನಾಗೇಶ್‌, ಇವರ ಸ್ಥಾನದಲ್ಲಿ 
ಬ್ರಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 
12 ಎ.ಬಿ.ಇಬಾಹಿಂ ಅಪರ ಆಯುಕ್ತರು(ಆಡಳಿತ ಮತ್ತು ಅಭಿವೃದ್ಧಿ), ಪಾದೇಶಿಕ 
ಮುಖ್ಯ ಆಡಳಿತಾಧಿಕಾರಿ, ಕಾವೇರಿ ನೀರಾವರಿ ನಿಗಮ ಆಯುಕ್ತರ ಕಛೇರಿ, ಮೈಸೂರು - ಖಾಲಿ ಹುದ್ದೆ. 
ನಿಯಮಿತ, ಮೈಸೂರು. 
13 ಶಿವಯೋಗಿ ಸಿ.ಕಳಸದ್‌ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, | ತುಮಕೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ತುಮಕೂರು 





ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, 


ಜನವರಿ ೧೯, ೨೦೧೨ 


೫೭ 








2 


3 





14 





ಮೊಹಮ್ಮದ್‌ ಸಲಾವುದ್ದೀನ್‌ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅಲ್ಪಸಂಖ್ಯಾತರ 
ಅಭಿವೃದ್ದಿ ನಿಗಮ ನಿಯಮಿತ, ಬೆ೦ಗಳೂರು. 








ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅಲ್ಪಸಂಖ್ಯಾತರ 
ಅಭಿವೃದ್ದಿ ನಿಗಮ ನಿಯಮಿತ, ಬೆಂಗಳೂರು 
ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 








ಪಿ.ಆರ್‌. 1638 


ಕರ್ನಾಟಕ ರಾಜ್ಯ ಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ.(ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 83 ಆಸೇವ 2011 (10, ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2011 


ಅಧಿಸೂಚನೆ ಸಂಖ್ಯೆ DPAR 2 SKG 2000, ದಿನಾ೦ಕ:4-3-2006 ಹಾಗೂ ಸಂಖ್ಯೆ DPAR 2 SKG 2009 ದಿನಾಂಕ: 3-12-2009 


ರಲ್ಲಿ ಪಕಟಿಸಿರುವ ಕೆ.ಎ.ಎಸ್‌.ಸಮೂಹ-ಎ (ಹಿರಿಯ ಶೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ 
ಸಮೂಹ-ಎ(ಹಿರಿಯ ಶೇಣಿ) ಅಧಿಕಾರಿಗಳಿಗೆ, 


ಕೆಳಕಂಡ ಕೆ.ಎ.ಎಸ್‌. 
ತಕ್ಷಣದಿಂದ ಜಾರಿಗೆ ಬರುವಂತೆ ರೂ. 24450-31800 ರ ವೇತನ ಶೇಣಿಯ ಕೆ.ಎ.ಎಸ್‌. (ಆಯ್ಕೆ 


ಶೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿ 





ಗೊಳಿಸಿ ನೇಮಿಸಿದೆ. 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 
ಸಂಖ್ಯೆ ಶ್ರೀ/ಶ್ರೀಮತಿ 











1 


2 


3 





ಡಾ: ವಿಜಯಕುಮಾರ್‌ ಎನ್‌.ತೋರಗಲ್‌ 
ಮಾನ್ಯ ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಆಪ್ತ ಕಾರ್ಯದರ್ಶಿ, ಬೆಂಗಳೂರು 


ಮಾನ್ಯ ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 





ವಿ.ಮೋಹನ್‌ಕುಮಾರ್‌ 

ಸರ್ಕಾರದ ಉಪಕಾರ್ಯದರ್ಶಿ, 
ಸಿ.ಆ.ಸು.ಇ.(ಶಿಷ್ಠಾಚಾರ- ಅಂತರರಾಷ್ಟ್ರೀಯ ವಿಮಾನ 
ನಿಲ್ದಾಣ) ಬೆ೦ಗಳೂರು. 


ಸರ್ಕಾರದ ಜ೦ಟಿಕಾರ್ಯದರ್ಶಿ, ಸಿ.ಆ.ಸು.ಇ. (ಶಿಷ್ಠಾಚಾರ) 
ಬೆಂಗಳೂರು ಹುದ್ದೆಗೆ - ಶೀ.ವಿ.ಜಿ.ದಿವಾಕರ್‌ ಇವರ 
ಬಡ್ಡಿಯಿಂದ ತೆರವಾದ ಸ್ಥಾನದಲ್ಲಿ. 








ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ. 
ಬೆಂಗಳೂರು 


3 ಸೈಯದ್‌ ಆಲಿ ರಜ್ಜಿ ಜಂಟಿ ಆಯುಕ್ತರ ಹುದ್ದೆಗೆ ಉನ್ನತೀಕರಿಸಿ ಕರ್ನಾಟಕ ರಾಜ್ಯ 
ಉಪ ಆಯುಕ್ತರು, ಕರ್ನಾಟಕ ರಾಜ್ಯ ಕೊಳಚೆ ಅಭಿವೃದ್ದಿ | ಕೊಳಚೆ ಅಭಿವೃದ್ದಿ ಮಂಡಳಿ, ಬೆಂಗಳೂರು. 
ಮಂಡಳಿ, ಬೆಂಗಳೂರು. ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

4 ಎಂ.ಮಲ್ಲಯ್ಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 


ದಂಡಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ, 
ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ 





ರಾಧಾಕೃಷ್ಣರಾವ್‌ ಮದನ್‌ಕರ್‌ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು ರಾಯಚೂರು ಜಿಲ್ಲೆ. 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು ರಾಯಚೂರು ಜಿಲ್ಲೆ ಹುದ್ದೆಯಲ್ಲಿಯೇ 
ಮುಂದುವರಿಸಲಾಗಿದೆ 





ಜಿತೇಂದನಾಥನ್‌ 
ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಆಪ್ತ 
ಕಾರ್ಯದರ್ಶಿ, ಬೆ೦ಗಳೂರು 


ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಆಪ್ತ 
ಕಾರ್ಯದರ್ಶಿ, ಬೆ೦ಗಳೂರು ಹುದ್ದೆಯಲ್ಲಿಯೇ 
ಮುಂದುವರಿಸಲಾಗಿದೆ. 











ಸುಬ್ಬಯ್ಯ ಪಿಕೆ. 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ 
ಅಭಿವೃದ್ದಿ ನಿಗಮ, ಬೆ೦ಗಳೂರು 





ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ 
ಅಭಿವೃದ್ದಿ ನಿಗಮ, ಬೆ೦ಗಳೂರು ಹುದ್ದೆಯಲ್ಲಿಯೇ 
ಮುಂದುವರಿಸಲಾಗಿದೆ 






























































೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 
1 2 3 

8 ನಾಗರಾಜ್‌ ಬಿ ಅಪರ ನಿರ್ದೇಶಕರು ಹುದ್ದೆಗೆ ಉನ್ನತೀಕರಿಸಿ 
ಜಂಟಿ ನಿರ್ದೇಶಕರು (ಆಡಳಿತ), ಪಶುಸಂಗೋಪನೆ ಮತ್ತು ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವೆಗಳ 
ಪಶುವೈದ್ಯ ಸೇವೆಗಳ ನಿರ್ದೇಶನಾಲಯ, ನಿರ್ದೇಶನಾಲಯ, 
ಬೆಂಗಳೂರು. ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ 

9 ಪಾಟೀಲ್‌ ಎಸ್‌.ಜಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾಪಂಚಾಯತ್‌, 
ಆಯುಕ್ತರು, ಬೆಳಗಾಂ ಮಹಾನಗರ ಪಾಲಿಕೆ, ಬೆಳಗಾಂ. ಬಾಗಲಕೋಟೆ- ಡಾ: ಜಿ.ಸಿ.ಪಕಾಶ್‌, ಆರ್‌.ಡಿ.ಪಿ.ಆರ್‌. ಅಧಿಕಾರಿ 

ಇವರ ಸ್ಥಾನದಲ್ಲಿ 

10 ವಿಜಯಕುಮಾರ್‌ ಎಸ್‌.ಹೆಚ್‌. ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ 
ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿಗಳು, ದಾವಣಗೆರೆ ಹುದ್ದೆಯಲ್ಲಿಯೇ 
ದಂಡಾಧಿಕಾರಿಗಳು, ದಾವಣಗೆರೆ ಮುಂದುವರಿಸಲಾಗಿದೆ 

11 ಎಸ್‌.ಜಿ.ವಾಲಿ ಆಯುಕ್ತರು, ಬಸವಕಲ್ಯಾಣ ಅಭಿವೃದ್ದಿ ಪಾಧಿಕಾರ, ಬೀದರ್‌ - 
ಯೋಜನಾ ನಿರ್ದೇಶಕರು, ಖಾಲಿ ಹುದ್ದೆಗೆ 
ಡಿ.ಆರ್‌.ಡಿ.ಎ. ಕೋಶ, ಜಿಲ್ಲಾ ಪಂಚಾಯತ್‌, ಬಾಗಲಕೋಟೆ. 

12 ಎನ್‌.ಬಾಬಣ್ಣ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ | ದಂಡಾಧಿಕಾರಿಗಳು, ಕೋಲಾರ ಜಿಲ್ಲೆ ಹುದ್ದೆಯಲ್ಲಿಯೇ 
ದಂಡಾಧಿಕಾರಿಗಳು, ಕೋಲಾರ ಜಿಲ್ಲೆ. ಮುಂದುವರಿಸಲಾಗಿದೆ. 

13 ಪಿ.ಸುಬಹ್ಮಣ್ಯಂ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು ಹಾಸನ ಜಿಲ್ಲೆ ಹುದ್ದೆಯಲ್ಲಿಯೇ 
ದಂಡಾಧಿಕಾರಿಗಳು, ಹಾಸನ ಜಿಲ್ಲೆ ಮುಂದುವರಿಸಲಾಗಿದೆ. 

14 ಎಂ.ಅಶೋಕ್‌ ಅಪರ ನಿರ್ದೇಶಕರು (ನೀರು ಮತ್ತು ಒಳಚರಂಡಿ) ಕರ್ನಾಟಕ 
ಮುಖ್ಯ ಆಡಳಿತಾಧಿಕಾರಿ ಮತ್ತು ಮುಖ್ಯ ಜಾಗೃತಾಧಿಕಾರಿ, | ನೀರು ಸರಬರಾಜು ಮತ್ತು ಒಳಚರಂಡಿ, ಬೆಂಗಳೂರು - ಖಾಲಿ 
ಮೈಸೂರು ಮಿನರಲ್ಸ್‌ ಲಿಮಿಟೆಡ್‌., ಬೆಂಗಳೂರು. ಹುದ್ದೆ. 

15 ತೇಜಸ್ವಿನಿ ಸದಾನಂದ ನಾಯಕ್‌ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, 
ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ 
ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

16 ಅತೀಕ್‌ ಅಹಮದ್‌ ಕಾರ್ಯದರ್ಶಿ, ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗ, 
ಕಾರ್ಯದರ್ಶಿ, ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಬೆಂಗಳೂರು. 

17 ಮಹಮದ್‌ ಮಹಮೂದ್‌ ಮುಖ್ಯ ಮಂತಿಯವರ ವಿಶೇಷ ಕರ್ತವ್ಯಾಧಿಕಾರಿ-3, ವಿಧಾನ 
ಮುಖ್ಯ ಮಂತಿಯವರ ವಿಶೇಷ ಕರ್ತವ್ಯಾಧಿಕಾರಿ-3, ಸೌಧ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ವಿಧಾನ ಸೌಧ, ಬೆಂಗಳೂರು 

18 ಸದಿಯಾ ಸುಲ್ತಾನ ನಿರ್ದೇಶಕರು, ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ, 
ಅಪರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕರ್ನಾಟಕ ಬೆಂಗಳೂರು -ಖಾಲಿ ಹುದ್ದೆ. 
ರಾಜ್ಯ ವಕ್ಸ್‌ ಮಂಡಳಿ, ಬೆಂಗಳೂರು 

19 ಟಿ.ಎಂ.ಪಭಾಕರ್‌ ರಿಜಿಸ್ಟಾರ್‌, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, 
ಅಪರ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿ, ಮೈಸೂರು — ಶೀ.ಜಯಪಕಾಶ್‌ರಾವ್‌ ಇವರ 
ಉಡುಪಿ ಜಿಲ್ಲೆ, ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 

20 ಬಿ.ಎಸ್‌.ಪತ್ರಿ ಕಾರ್ಯದರ್ಶಿ, ಕರ್ನಾಟಕ ಗೃಹಮಂಡಳಿ, ಬೆಂಗಳೂರು. 
ಕಾರ್ಯದರ್ಶಿ, ಕರ್ನಾಟಕ ಗೃಹಮಂಡಳಿ, ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಬೆಂಗಳೂರು. 

21 ಎಂ.ಆರ್‌.ಸೋಮಶೇಖರಪ್ಪ ಬೋಧಕರು, (ಜಿ.ತಂ.ಸ), ಆಡಳಿತ ತರಬೇತಿ ಸಂಸ್ಥೆ, (ATI), 
ನೇಮಕಾತಿ ನಿರೀಕ್ಷಣೆಯಲ್ಲಿ ಮೈಸೂರು - ಖಾಲಿ ಹುದ್ದೆ. 

22 ಎ.ಆರ್‌.ಪಾಂಡುರಂಗ, ಮುಖ್ಯ ಆಡಳಿತಾಧಿಕಾರಿ ಮತ್ತು ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿ, BWSSB, 
ಕಾರ್ಯದರ್ಶಿ, BWSSB, ಬೆ೦ಗಳೂರು ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

23 ಹೆಚ್‌.ಆರ್‌.ಜಗದೀಶ್‌ ಮುಖ್ಯ ಜಾಗೃತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ 
ಮುಖ್ಯ ಜಾಗೃತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿಯೇ 
ಕಲ್ತಾಣ ಇಲಾಖೆ, ಬೆಂಗಳೂರು ಮುಂದುವರಿಸಲಾಗಿದೆ. 

































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ರ್ಜ 
1 2 3 

24 ಎಸ್‌.ಎ.ಪಭಾಕರ ಶರ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, | ಉಡುಪಿ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಉಡುಪಿ. 

25 ಆರ್‌.ಶೀನಿವಾಸ್‌ ಜನರಲ್‌ ಮ್ಯಾನೇಜರ್‌, ಪಬ್ದಕ್‌ ಲ್ಯಾಂಡ್‌ ಮೈಟೆನೆನ್ಸ್‌ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ | ಕಾರ್ಪೊರೇಷನ್‌ ಲಿಮಿಟೆಡ್‌, ಬೆ೦ಗಳೂರು - ಖಾಲಿ ಹುದ್ದೆ. 
ದಂಡಾಧಿಕಾರಿಗಳು, ಬೆ೦ಗಳೂರು ಗಾಮಾಂತರ ಜಿಲ್ಲೆ, 
ಬೆಂಗಳೂರು 

26 ಟಿ.ಶಾಮಯ್ಯ ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು ಸರ್ಕಾರದ 
ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು ಸರ್ಕಾರದ | ಪದನಿಮಿತ್ತ ಜಂಟಿ ಕಾರ್ಯದರ್ಶಿ, ಸಿ.ಆ.ಸು.ಇ. (ಚುನಾವಣೆ), 
ಪದನಿಮಿತ್ತ ಉಪಕಾರ್ಯದರ್ಶಿ, ಸಿ.ಆ.ಸು.ಇ. (ಚುನಾವಣೆ), | ಬೆ೦ಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಬೆಂಗಳೂರು 

27 ಎಸ್‌.ಪಿ.ಕುಲಕರ್ಣಿ ಆಡಳಿತಾಧಿಕಾರಿ, ಕರ್ನಾಟಕ ಪರೀಕ್ಷಾ ಪಾಧಿಕಾರ (CET Cell), 
ಆಡಳಿತಾಧಿಕಾರಿ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಕರ್ನಾಟಕ ಪರೀಕ್ಷಾ ಪಾಧಿಕಾರ (೦೯7 061), ಬೆಂಗಳೂರು. 

28 ಸಿ.ಎಂ.ರಾಜೇಂದ್ರ ನಿರ್ದೇಶಕರು, ಸರ್ವಶಿಕ್ಷಣ ಅಭಿಯಾನ, ಬೆಂಗಳೂರು - 
ನೇಮಕಾತಿ ನಿರೀಕ್ಷಣೆಯಲ್ಲಿ ಶೀ.ವಿ.ಎ.ಮಾಚಕನೂರ್‌ ಇವರ ಸ್ಥಾನದಲ್ಲಿ. 

29 ಆರ್‌.ಜೆ. ಜೋಷಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಉತರ ಕನ್ನಡ ಜಿಲ್ಲೆ, ಕಾರವಾರ - ಶೀ.ಮೋಹನ್‌ರಾಜ್‌ ಇವರ 

ಸ್ಥಾನದಲ್ಲಿ. 

30 ಮದನ್‌ ಜಿ.ನಾಯಕ್‌ ಉಪ ಯೋಜನಾ ನಿರ್ದೇಶಕರು, ಕೆ.ಯು.ಐ.ಡಿ.ಎಫ್‌.ಸಿ., 
ಉಪ ಯೋಜನಾ ನಿರ್ದೇಶಕರು, ಕೆ.ಯು.ಐ.ಡಿ.ಎಫ್‌.ಸಿ., ಬೆಳಗಾಂ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಬೆಳಗಾಂ 

3] ಸಿರಸಗಿ ನಾಗಪ್ಪ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ 
ವ್ಯವಸ್ಥಾಪಕ ನಿರ್ದೇಶಕರು, ಪಾಂಡವಪುರ, ಸಕ್ಕರೆ ಕಾರ್ಪಾನೆ, | ದಂಡಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ- ಖಾಲಿ ಹುದ್ದೆ. 
ಮಂಡ್ಯ 

32 ಬಿ.ರಾಜಣ್ಣ ಸರ್ಕಾರದ ಜ೦ಟಿ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ 
ಸರ್ಕಾರದ ಉಪಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿಯೇ 
ಶಿಕ್ಷಣ ಇಲಾಖೆ, ಬೆ೦ಗಳೂರು. ಮುಂದುವರಿಸಲಾಗಿದೆ. 

33 ಆರ್‌.ಎಸ್‌.ಬಸಪ್ಪ ವಿಶೇಷ ಜಿಲ್ಲಾಧಿಕಾರಿ (5೧10/0671600, ಬೆಂಗಳೂರು ನಗರ 
ವಿಶೇಷ ಜಿಲ್ಲಾಧಿಕಾರಿ (5೧101001797, ಬೆ೦ಗಳೂರು ನಗರ | ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ಹುದ್ದೆಯಲ್ಲಿಯೇ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು. ಮುಂದುವರಿಸಲಾಗಿದೆ. 

34 ಡಾ:ಸಿ.ಜಿ.ಬೆಟ್‌ಸೂರ್‌ ಮಠ್‌ ಆಯುಕ್ತರು, ಮೈಸೂರು ನಗರಾಭಿವೃದ್ದಿ ಪಾಧಿಕಾರ, 
ಆಯುಕ್ತರು, ಮೈಸೂರು ಮೈಸೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ನಗರಾಭಿವೃದ್ದಿ ಪಾಧಿಕಾರ, ಮೈಸೂರು. 

35 ಎ.ಎಸ್‌.ನಿರ್ವಾಣಪ್ಪ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ 
ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಹುದ್ದೆಯಲ್ಲಿಯೇ 
ದಂಡಾಧಿಕಾರಿಗಳು, ಚಿತದುರ್ಗ ಜಿಲ್ಲೆ ಮುಂದುವರಿಸಲಾಗಿದೆ. 

36 ಡಿ.ಕೆ.ರವೀಂದನಾಥ್‌ ಕಾರ್ಯದರ್ಶಿ, ರಾಜ್ಯ ಚುನಾವಣಾ ಆಯೋಗ, ಬೆ೦ಗಳೂರು. 
ಕಾರ್ಯದರ್ಶಿ, ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ರಾಜ್ನ ಚುನಾವಣಾ ಆಯೋಗ, ಬೆ೦ಗಳೂರು. 

37 ಕೆ.ಎಂ.ಚಂದೇಗೌಡ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಕೊಡಗು ಜಿಲ್ಲೆ ಹುದ್ದೆಯಲ್ಲಿಯೇ 
ದಂಡಾಧಿಕಾರಿಗಳು, ಕೊಡಗು ಜಿಲ್ಲೆ. ಮುಂದುವರಿಸಿದೆ. 

















೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 








1 2 


3 





38 ಎಸ್‌.ಆರ್‌.ವೆಂಕಟೇಶ್‌ 

ವಿಶೇಷ ಜಿಲ್ಲಾಧಿಕಾರಿಗಳು (AQ), 
ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅ 
(KSHIP), ಬೆ೦ಗಳೂರು. 


ವ 


೬ 
22 








ಯೋಜನೆ, 


ವಿಶೇಷ ಜಿಲ್ಲಾಧಿಕಾರಿಗಳು (AQ), 
ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ದಿ ಯೋಜನೆ, (KSI), 
ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 











ಪಿ.ಆರ್‌. 1639 


ಕರ್ನಾಟಕ ರಾಜ್ಯ ಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ.(ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 83 ಆಸೇವ 2011001), ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2011 


ಅಧಿಸೂಚನೆ ಸಂಖ್ಯೆಸಿಆಸುಇ 01 ಆಸೇಜೆ 2011 ದಿನಾಂಕ:4-5-2011 ರಲ್ಲಿ ಪಕಟಿಸಿರುವ ಕೆ.ಎ.ಎಸ್‌.ಸಮೂಹ-ಎ (ಕಿರಿಯ ಶೇಣಿ) 
ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಕೆ.ಎ.ಎಸ್‌. ಸಮೂಹ-ಎ (ಕಿರಿಯ ಶೇಣಿ) ಅಧಿಕಾರಿಗಳಿಗೆ, ತಕ್ಷಣದಿಂದ 
ಜಾರಿಗೆ ಬರುವಂತೆ ರೂ.20025-28275 ರ ವೇತನ ಶ್ರೇಣಿಯ ಕೆ.ಎ.ಎಸ್‌. (ಹಿರಿಯ ಶೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 

















ಅಧೀನ ಕಾರ್ಯದರ್ಶಿ, 
ಮಲೆನಾಡು ಅಭಿವೃದ್ದಿ ಮಂಡಳಿ, ಶಿವಮೊಗ್ಗ 


ಕ್ರಮ ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 
ಸಂಖ್ಯೆ ನ್‌ 
ಶ್ರೀ/ಶ್ರೀಮತಿ 
1 2 3 
1 ಬಿ.ಸಿ.ಸತೀಶ್‌ 


ಮುಖ್ಯ ಆಡಳಿತಾಧಿಕಾರಿ, ಕಾವೇರಿ ನೀರಾವರಿ ನಿಗಮ ನಿಯಮಿತ, 
ಮೈಸೂರು-ಶೀ ಎ.ಬಿ.ಇಬಾಹಿ೦ ಇವರ ಬಡ್ಡಿಯಿಂದ ತೆರವಾದ 
ಸ್ಥಾನದಲ್ಲಿ 





2 ಹೆಚ್‌.ಬಸವರಾಜೇಂದ್ರ 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ 
ಅಭಿವೃದ್ದಿ ನಿಗಮ, (ಕರ್ನಾಟಕ ಭೂಸೇನಾ ನಿಗಮ), ಬೆ೦ಗಳೂರು 
- ಖಾಲಿ ಹುದ್ದೆ 





3 ಹೆಚ್‌.ಎನ್‌.ಗೋಪಾಲಕೃಷ್ಣ 


ಉಪವಿಭಾಗಾಧಿಕಾರಿ, ಇಂಡಿ ಉಪವಿಭಾಗ, ಬಿಜಾಪುರ 


ಬಡ್ತಿ ನೀಡಿ ದಿನಾಂಕ: 30-09-2011 ರಂದು ಶೀ.ಪಿ.ಸುಬಹಣ್ಯಂ 
ಇವರ ನಿವೃತ್ತಿಯಿಂದ ತೆರವಾಗಲಿರುವ ಅಪರ ಜಿಲ್ಲಾಧಿಕಾರಿಗಳು 
ಹಾಗೂ ಅಪರ ಜಿಲ್ಲಾ, ದಂಡಾಧಿಕಾರಿಗಳು, ಹಾಸನ ಜಿಲ್ಲೆ ಹುದ್ದೆಗೆ 
ನೇಮಿಸಿದೆ. 





4 ಡಾ:ಎನ್‌.ಶಿವಶ೦ಕರ್‌ 


ದೊಡಬಳ್ಳಾಪುರ. 
(2 ೪ 


ಉಪವಿಭಾಗಾಧಿಕಾರಿ, ದೊಡ್ಡಬಳ್ಳಾಪುರ ಉಪವಿಭಾಗ, 


ಜಂಟಿ ನಿರ್ದೇಶಕರು (ಪೌರ ಸುಧಾರಣೆ), ಪೌರಾಡಳಿತ 
ನಿರ್ದೇಶನಾಲಯ, ಬೆ೦ಗಳೂರು ಹಾಗೂ ಸಕ್ಷಮ ಪಾಧಿಕಾರಿ, 
ವಿನಿವಿಂಕ್‌ ಪಕರಣ 

RS) 





5 ಡಾ:ಅರುಂದತಿ ಚಂದ್ರಶೇಖರ್‌ 
ಸಹಾಯಕ ನಿರ್ದೇಶಕರು (ಆಡಳಿತ), ಪೌರಾಡಳಿತ 
ನಿರ್ದೇಶನಾಲಯ, ಬೆ೦ಗಳೂರು. 


ಉಪ ನಿರ್ದೇಶಕರು, ನ್ಯಾಷನಲ್‌ ರೂರಲ್‌ ಹೆಲ್ತ್‌ ಮಿಷನ್‌, 
(NRHM) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಬೆಂಗಳೂರು - ಖಾಲಿ ಹುದ್ದೆ. 





6 ಡಾ:ಎಂ.ಆರ್‌.ರವಿ, 


ಉಪವಿಭಾಗಾಧಿಕಾರಿ, ಮಡಿಕೇರಿ ಉಪವಿಭಾಗ, ಮಡಿಕೇರಿ. 


ಹಿರಿಯ ಉಪವಿಭಾಗಾಧಿಕಾರಿ, ಮಡಿಕೇರಿ ಉಪವಿಭಾಗ, ಕೊಡಗು 
ಜಿಲ್ಲೆ. 





7 ಪಿ.ಎನ್‌.ರವೀಂದ್ರ 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ದು 


ಆಯುಕ್ತರು, ಬೆಳಗಾಂ ನಗರಾಭಿವೃದ್ದಿ ಪ್ರಾಧಿಕಾರ, ಬೆಳಗಾಂ - 
ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 





8 ಕೆ.ಜ್ಯೋತಿ 








ಬೆ೦ಗಳೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿ, (ಎಸ್ಟೇಟ್‌), ಬಿ.ಬಿ.ಎಂ.ಪಿ. 





ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ. ಕೋಶ, ಜಿಲ್ಲಾ 
ಪಂಚಾಯತ್‌, ಬೆ೦ಗಳೂರು ನಗರ ಜಿಲ್ಲೆ - ಖಾಲಿ ಹುದ್ದೆ 







































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೬೧ 
1 2 3 

9 ಸಿ.ಎನ್‌.ಮೀನಾನಾಗರಾಜ್‌ ಹೆಚ್ಚುವರಿ ನಿರ್ದೇಶಕರು, ಬಹುಗಾಮೀಣ ಯೋಜನೆ, 
ಉಪನಿರ್ದೇಶಕರು, ಕರ್ನಾಟಕ ಪೌರಾಡಳಿತ ಸುಧಾರಣೆ (Multi Village Rural Scheme) ಗಾಮೀಣಾಭಿವೃದ್ಧಿ ಮತ್ತು 
ಕೋಶ, ಪೌರಾಡಳಿತ ಇಲಾಖೆ, ಬೆ೦ಗಳೂರು. ಪಂಚಾಯತ್‌ ರಾಜ್‌ ಇಲಾಖೆ, ಬೆ೦ಗಳೂರು - ಖಾಲಿ ಹುದ್ದೆ 

10 ಅಕ್ರಂಪಾಷ ಜಂಟಿ ನಿರ್ದೇಶಕರು (ಆಡಳಿತ), ಪೌರಾಡಳಿತ ನಿರ್ದೇಶನಾಲಯ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಬೆಂಗಳೂರು - ಶೀ.ಪಾಂಡುರಂಗ ಬೊಮ್ಮಯ್ಯ ನಾಯಕ್‌, 

ಕೆ.ಎ.ಎಸ್‌. ಸೂಪರ್‌ ಟೈಂ ಸ್ಕೇಲ್‌ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ. 

1] ಕೆ.ಲೀಲಾವತಿ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ, ಮಕ್ಕಳ ಹಕ್ಕುಗಳ ಆಯೋಗ, 
ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಬೆಂಗಳೂರು - ಖಾಲಿ ಹುದ್ದೆ 
ಹೆದ್ದಾರಿಗಳ ಅಭಿವೃದ್ದಿ ಯೋಜನೆ, (811೧), ಬೆಂಗಳೂರು. 

12 ಪಿ.ವಸಂತಕುಮಾರ್‌ ವಿಶೇಷ ಜಿಲ್ಲಾಧಿಕಾರಿ, ಕೆ.ಐ.ಎ.ಡಿ.ಬಿ.(ಬಿ.ಎಂ.ಯ.ಸಿ.ಪಿ), 
ಉಪವಿಭಾಗಾಧಿಕಾರಿ, ಚಿಕ್ಕಬಳ್ಳಾಪುರ ಉಪವಿಭಾಗ, ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಚಿಕ್ಕಬಳ್ಳಾಪುರ. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 

13 ಕರೀಗೌಡ ಹಿರಿಯ ಉಪವಿಭಾಗಾಧಿಕಾರಿ, ಹೊಸಪೇಟೆ ಉಪವಿಭಾಗ, 
ಉಪವಿಭಾಗಾಧಿಕಾರಿ, ಹೊಸಪೇಟೆ ಉಪವಿಭಾಗ, ಹೊಸಪೇಟೆ. | ಹೊಸಪೇಟೆ. 

14 ಶಿವಾನಂದ ಕಾಪಶಿ ಹಿರಿಯ ಉಪವಿಭಾಗಾಧಿಕಾರಿ, ಧಾರವಾಡ ಉಪವಿಭಾಗ, 
ಉಪವಿಭಾಗಾಧಿಕಾರಿ, ಧಾರವಾಡ ಉಪವಿಭಾಗ, ಧಾರವಾಡ. ಧಾರವಾಡ. 

15 ಗಂಗೂಬಾಯಿ ರಮೇಶ್‌ ಮಾನ್‌ಕರ್‌ ಅಪರ ಆಯುಕ್ತರು (ಭೂನಿರ್ವಹಣೆ ಯೋಜನೆ ಮತ್ತು ಇತರೆ), 
ಉಪನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾಂ - 
ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬಿಜಾಪುರ ಖಾಲಿ ಹುದ್ದೆ 

16 ಕವಿತಾ ಎಸ್‌.ಮನ್ನಿಕೇರಿ ಜ೦ಟಿ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ 
ಉಪವಿಭಾಗಾಧಿಕಾರಿ, ಯಾದಗಿರಿ ಉಪವಿಭಾಗ, ಇಲಾಖೆ, ಬೆ೦ಗಳೂರು - ಶೀ.ಡಿ.ಎಂ.ಶಿವಕುಮಾರ್‌, ಕೆ.ಎ.ಎಸ್‌. 
ಯಾದಗಿರಿ. ಹಿರಿಯ ಶ್ರೇಣಿ ಇವರ ವಗಾನವಣೆಯಿಂದ ತೆರವಾದ ಸ್ಥಾನದಲ್ಲಿ. 

17 ಆರ್‌.ಎಸ್‌.ಪೆದ್ದಪ್ಪಯ್ಯ ಹಿರಿಯ ಉಪವಿಭಾಗಾಧಿಕಾರಿ, 
ಉಪವಿಭಾಗಾಧಿಕಾರಿ, ಕೋಲಾರ ಉಪವಿಭಾಗ, ಕೋಲಾರ ಜಿಲ್ಲೆ. 
ಕೋಲಾರ ಉಪವಿಭಾಗ, ಕೋಲಾರ ಜಿಲ್ಲೆ. 

18 ಜಿ.ಸಿ.ವೃಷಬೇಂದ್ರಮೂರ್ತಿ ವಿಶೇಷ ಭೂಸ್ವಾಧೀನಾಧಿಕಾರಿ ಹುದ್ದೆಯನ್ನು ಉನ್ನತೀಕರಿಸಿ 
ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ, ಬೆ೦ಗಳೂರು ಹುದ್ದೆಯಲ್ಲಿಯೇ 
ಪ್ರಾಧಿಕಾರ, ಬೆಂಗಳೂರು. ಮುಂದುವರಿಸಿದೆ. 

19 ಡಾ:ಕೆ.ಹರೀಶ್‌ ಕುಮಾರ್‌ ಆಯುಕ್ತರು, ಮಂಗಳೂರು ಮಹಾನಗರ ಪಾಲಿಕೆ, ಮಂಗಳೂರು- 
ನೇಮಕಾತಿ ನಿರೀಕ್ಷಣೆಯಲ್ಲಿ. ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ದಿ 

ಇಲಾಖೆಯ ವಶಕ್ಕೆ ನೀಡಿದೆ. 

20 ಎಂ.ಆರ್‌.ರವಿಕುಮಾರ್‌ ಕಾರ್ಯದರ್ಶಿ, ಮೈಸೂರು ನಗರಾಭಿವೃದ್ದಿ ಪ್ರಾಧಿಕಾರ, ಮೈಸೂರು 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹ ಮಂಡಳಿ, - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ದಿ 
ಮೈಸೂರು. ಇಲಾಖೆಯ ವಶಕ್ಕೆ ನೀಡಿದೆ. 

21 ಎಂ.ಬಿ.ರಾಜೇಶ್‌ ಗೌಡ, ಅಪರ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿಗಳು, ಬೆಂಗಳೂರು ಗಾಮಾಂತರ ಜಿಲ್ಲೆ-ಶೀ ಆರ್‌.ಶೀನಿವಾಸ್‌ ಇವರ 
ಬೆಂಗಳೂರು ಬಡ್ತಿಯ ಮೇಲೆ ತೆರವಾದ ಹುದ್ದೆ. 

22 ಮಹಾಂತೇಶ್‌ ಬಿಳಗಿ ಹಿರಿಯ ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, 
ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, ದಾವಣಗೆರೆ. | ದಾವಣಗೆರೆ. 

23 ಕೆ.ಎನ್‌.ರಮೇಶ್‌ ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ ಪದ್ದತಿಗಳ 
ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ ಪದ್ದತಿಗಳ ಅಭಿವೃದ್ದಿ ಮತ್ತು ಸುಧಾರಣೆ ಯೋಜನೆ, ಬೆಂಗಳೂರು. 
ಅಭಿವೃದ್ದಿ ಮತ್ತು ಸುಧಾರಣೆ ಯೋಜನೆ, ಬೆ೦ಗಳೂರು. ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
























































೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 
2 3 

24 ಪಾಟೀಲ್‌ ಯಲಗೌಡ ಶಿವನಗೌಡ ಆಯುಕ್ತರು, ಬೆಳಗಾಂ ಮಹಾನಗರ ಪಾಲಿಕೆ, ಬೆಳಗಾಂ - 

ಉಪವಿಭಾಗಾಧಿಕಾರಿ, ತಿಪಟೂರು ಉಪವಿಭಾಗ, ತಿಪಟೂರು. ಶ್ರೀ.ಎಸ್‌.ಜಿ.ಪಾಟೀಲ್‌ ಇವರ ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ 
ನೀಡಿದೆ. 

25 ಎಸ್‌.ಹೊನ್ನಾಂಬ ಉಪಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ರಾಜ್ಯ ಚುನಾವಣಾ 
ಅಧೀನ ಕಾರ್ಯದರ್ಶಿ, ರಾಜ್ಯ ಚುನಾವಣಾ ಆಯೋಗ, ಆಯೋಗ, ಬೆ೦ಗಳೂರು 
ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

26 ಲತಾ ಆರ್‌ ಮುಖ್ಯ ಆಡಳಿತಾಧಿಕಾರಿ, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕೆ.ಐ.ಎ.ಡಿ.ಬಿ., — ಶೀ.ಎಂ.ಆರ್‌.ಹಿರೇಮಠ್‌, ಕೆ.ಎ.ಎಸ್‌. ಹಿರಿಯ ಶೇಣಿ ಇವರ 
(ಬಿ.ಎ೦.ಐ.ಸಿ.ಪಿ), ಬೆ೦ಗಳೂರು ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

27 ಶ್ರೀನಿವಾಸ ಕೆ. ಜನರಲ್‌ ಮ್ಯಾನೇಜರ್‌,ಕೃಷ್ಣಭಾಗ್ಯ ಜಲ ನಿಗಮ,ಬೆ೦ಗಳೂರು-ಖಾಲಿ 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹ ಮಂಡಳಿ, ಹುದ್ದೆ 
ಬೆ೦ಗಳೂರು 

28 ಅರ್ಚನಾ ಎಂ.ಎಸ್‌. ಅಪರ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿ, 
ಉಪನಿರ್ದೇಶಕರು, ಆರ್‌.ಡಿ.ಪಿ.ಆರ್‌. ಇಲಾಖೆ, ರಾಮನಗರ ಜಿಲ್ಲೆ - ಶೀಮತಿ.ಸಿ.ಪಿ.ಶೈಲಜ, ಕೆ.ಎ.ಎಸ್‌. ಹಿರಿಯ 
ಬೆಂಗಳೂರು. ಶೇಣಿ ಅಧಿಕಾರಿ ಇವರ ಸ್ಥಾನದಲ್ಲಿ. (ಶೀಮತಿ.ಸಿ.ಪಿ.ಶೈಲಜ, 

ಇವರು ಹುದ್ದೆಯನ್ನು ತೆರವುಗೊಳಿಸಿದ ನಂತರ ಕರ್ತವ್ಯಕ್ಕೆ 
ಹಾಜರಾಗುವುದು) 

29 ದಯಾನಂದ ಕೆ.ಎ. ಅಪರ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿ, 
ಉಪವಿಭಾಗಾಧಿಕಾರಿ, ಚಿಕ್ಕಮಗಳೂರು ಉಪವಿಭಾಗ, ದಕ್ಷಿಣ ಕನ್ನಡ ಜಿಲ್ಲೆ. ಮಂಗಳೂರು -ಖಾಲಿ ಹುದ್ದೆ. 
ಚಿಕ್ಕಮಗಳೂರು 

30 ಕಾಶಿನಾಥ ಪವಾರ್‌ ಮಾನ್ಯ ಪಶುಸಂಗೋಪನ, ಲೋಶಶಿಕ್ಷಣ, ಗ್ರಂಥಾಲಯ, ಸಣ್ಣ 
ಮಾನ್ಯ ಪಶುಸಂಗೋಪನ, ಲೋಕಶಿಕ್ಷಣ, ಗ್ರಂಥಾಲಯ, ಸಣ್ಣ | ಉಳಿತಾಯ ಮತ್ತು ಲಾಟರಿ ಸಚಿವರ ಆಪ್ತಕಾರ್ಯದರ್ಶಿ 
ಉಳಿತಾಯ ಮತ್ತು ಲಾಟರಿ ಸಚಿವರ ಆಪ್ತಕಾರ್ಯದರ್ಶಿ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

31 ಕ್ಯಾರಾಜೇಂದ್ರ ಕೆ. ಮುಖ್ಯ ಆಡಳಿತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಉಪವಿಭಾಗಾಧಿಕಾರಿ, ಜಮಖಂಡಿ ಉಪವಿಭಾಗ, ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು - 
ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. ಶೀ.ಎಸ್‌ -ಜಿಯಾವುಲ್ಲಾ, ಕೆ.ಎ.ಎಸ್‌. ಆಯ್ಕೆ ಶೇಣಿ, ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 

32 ಜಗದೀಶ ಜಿ. ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಹಾವೇರಿ ಜಿಲ್ಲೆ - ಖಾಲಿ ಹುದ್ದೆ 

33 ಜಾನಕಿ ಕೆ.ಎಂ. ಮುಖ್ಯ ಆಡಳಿತಾಧಿಕಾರಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಬೆಂಗಳೂರು - ಶೀಮತಿ.ಎಂ.ಪಭಾವತಿ, ಕೆ.ಎ.ಎಸ್‌. ಹಿರಿಯ 

ಶೇಣಿ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

34 ಸಿ.ಸತ್ಯಭಾಮ ಉಪ ಆಯುಕ್ತರು (ಪೂರ್ವ) ಬಿ.ಬಿ.ಎಂ.ಪಿ. ಬೆ೦ಗಳೂರು - 
ಸಹಾಯಕ ಆಯುಕ್ತರು (ಜಾಹೀರಾತು), ಬಿ.ಬಿ.ಎಂ.ಪಿ. ಖಾಲಿ ಹುದ್ದೆಗೆ ನೇಮಿಸಲು ಅವರ ಸೇವೆಯನ್ನು ನಗರಾಭಿವೃದ್ದಿ 
ಬೆಂಗಳೂರು ಇಲಾಖೆಯಲ್ಲಿಯೇ ಮುಂದುವರಿಸಲಾಗಿದೆ. 

35 ರಾಜಮ್ಮ ಎ.ಚೌಡರೆಡ್ಡಿ ವಿಶೇಷ ಭೂಸ್ವಾಧೀನಾಧಿಕಾರಿ ಹುದ್ದೆಯನ್ನು ಉನ್ನತೀಕರಿಸಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹಮಂಡಳಿ, ಕರ್ನಾಟಕ ಗೃಹಮಂ೦ಡಳಿ, ಬೆಂಗಳೂರು ಹುದ್ದೆಯಲ್ಲಿಯೇ 
ಬೆ೦ಗಳೂರು. ಮುಂದುವರಿಸಿದೆ. 

36 ಲತಾಕುಮಾರಿ ಕೆ.ಎಸ್‌. ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ನೇಮಕಾತಿ ನಿರೀಕ್ಷಣೆಯಲ್ಲಿ ದಂಡಾಧಿಕಾರಿಗಳು, ಗುಲ್ಬರ್ಗ ಜಿಲ್ಲೆ - ಖಾಲಿ ಹುದ್ದೆ 

37 ಜೆಹೀರಾನಸೀಮ್‌ ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಹ್ಯಾಂಡ್‌ಲೂಮ್‌ ಅಭಿವೃದ್ಧಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ ನಿಗಮ, ಹುಬ್ಬಳ್ಳಿ - ಖಾಲಿ ಹುದ್ದೆಗೆ ನೇಮಿಸಲು ಇವರ 

ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ 
ನೀಡಿದೆ. 

38 ಪ್ರವೀಣ್‌ಕುಮಾರ್‌ ಜಿ.ಎಲ್‌. ಹಿರಿಯ ಉಪವಿಭಾಗಾಧಿಕಾರಿ, ಸಾಗರ ಉಪವಿಭಾಗ, ಸಾಗರ 
ಉಪವಿಭಾಗಾಧಿಕಾರಿ, ಸಾಗರ ಉಪವಿಭಾಗ, ಸಾಗರ 







































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೬೩ 
1 2 3 
39 ವಿಜಯಮಹಂತೇಶ್‌ ದಾನಮ್ಮನವರ್‌ ಹಿರಿಯ ಉಪವಿಭಾಗಾಧಿಕಾರಿ, ಬೆಳಗಾ೦ ಉಪವಿಭಾಗ, 
ಉಪವಿಭಾಗಾಧಿಕಾರಿ, ಬೆಳಗಾಂ ಉಪವಿಭಾಗ, ಬೆಳಗಾಂ ಬೆಳಗಾಂ 
40 ಗೋವಿಂದ ರೆಡ್ಡಿ ಹಿರಿಯ ಉಪವಿಭಾಗಾಧಿಕಾರಿ, ಬಾಗಲಕೋಟೆ ಉಪವಿಭಾಗ, 
ಉಪವಿಭಾಗಾಧಿಕಾರಿ, ಬಾಗಲಕೋಟೆ ಉಪವಿಭಾಗ, ಬಾಗಲಕೋಟೆ. 
ಬಾಗಲಕೋಟೆ 
41 ಪ್ರಭುಲಿಂಗ ಕಾವಳಿಕಟ್ಟಿ ಆಯುಕ್ತರು, ಗುಲ್ಬರ್ಗ ನಗರ ಪಾಲಿಕೆ, ಗುಲ್ಬರ್ಗ - ಖಾಲಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ದಿ 
ಇಲಾಖೆಯ ವಶಕ್ಕೆ ನೀಡಿದೆ. 
42 ಎಂ.ಎಲ್‌.ವೈಶಾಲಿ ಹಿರಿಯ ಉಪವಿಭಾಗಾಧಿಕಾರಿ, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ 
ಉಪವಿಭಾಗಾಧಿಕಾರಿ, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ 
43 ರಮ್ಯಾ ಎಸ್‌. ಜನರಲ್‌ ಮ್ಯಾನೇಜರ್‌ (ಆರ್ಥಿಕ ಮತ್ತು ಆಡಳಿತ), ಕರ್ನಾಟಕ 
ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ, (ಉತ್ತರ), ಬೆ೦ಗಳೂರು ಐ.ಟಿ.ಬಿ.ಟಿ. ಸೇವೆಗಳು, ಬೆ೦ಗಳೂರು - ಖಾಲಿ ಹುದ್ದೆ 
44 ಬಾಲಚಂದ್ರ ಎಸ್‌.ಎನ್‌. ಕಂದಾಯ ಅಧಿಕಾರಿ, ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು 
ಕಂದಾಯ ಅಧಿಕಾರಿ, ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು 
45 ಡಿ.ಭಾರತಿ ಹಿರಿಯ ಉಪವಿಭಾಗಾಧಿಕಾರಿ, ಮೈಸೂರು ಉಪವಿಭಾಗ, ಮೈಸೂರು 
ಉಪವಿಭಾಗಾಧಿಕಾರಿ, ಮೈಸೂರು ಉಪವಿಭಾಗ, ಮೈಸೂರು 
46 ಎ.ಎಂ.ಯೋಗೇಶ್‌ ಉಪ ಆಡಳಿತಾಧಿಕಾರಿ. ಕಾಡಾ, ಮೈಸೂರು 
ಉಪ ಆಡಳಿತಾಧಿಕಾರಿ, ಕಾಡಾ, ಮೈಸೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ 
47 ಪಿ.ಆರ್‌.ಶಿವಪ್ರಸಾದ್‌ ಜನರಲ್‌ ಮ್ಯಾನೇಜರ್‌, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ದಿ 
ಜನರಲ್‌ ಮ್ಯಾನೇಜರ್‌, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ | ನಿಗಮ, ಬೆ೦ಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಅಭಿವೃದ್ದಿ ನಿಗಮ, ಬೆ೦ಗಳೂರು 
48 ಜಿ.ಎಂ.ಗಂಗಾಧರಸ್ವಾಮಿ ವಿಶೇಷ ಜಿಲ್ಲಾಧಿಕಾರಿ (ಕಂದಾಯ), ಬೆ೦ಗಳೂರು ನಗರ ಜಿಲ್ಲೆ, 
ಉಪವಿಭಾಗಾಧಿಕಾರಿ, ಬೆಂಗಳೂರು ಉತ್ತರ ಉಪವಿಭಾಗ, | ಬೆಂಗಳೂರು - ಶೀ.ಜಿ.ಎಸ್‌.ನಾಯಕ್‌, ಇವರ 
ಬೆಂಗಳೂರು ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
49 ವಿದ್ಯಾಕುಮಾರಿ ಕೆ. ಜಂಟಿ ನಿರ್ದೇಶಕರು, (KUIDFC, SFC, JN.nurm, KMRP 
ಮಾನ್ಯ ಇಂಧನ, ಆಹಾರ, ನಾಗರೀಕರ ಸರಬರಾಜು ಮತ್ತು Projects Implementation), ನಗರಾಭಿವೃದ್ದಿ ಇಲಾಖೆ, 
ಗ್ರಾಹಕರ ವ್ಯವಹಾರಗಳ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ, ಬೆಂಗಳೂರು - ಖಾಲಿ ಹುದ್ದೆ 
ಬೆಂಗಳೂರು. 
50 ಕೆ. ನಾಗೇಂದ್ರ ಪ್ರಸಾದ್‌ ಉಪ ಆಯುಕ್ತರು (ಆಡಳಿತ), ಬೃಹತ್‌ ಬೆಂಗಳೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿ ಮಹಾನಗರ ಪಾಲಿಕೆ, ಬೆಂಗಳೂರು -ಶೀ.ಎಸ್‌.ಎಲ್‌.ಮಂಜುನಾಥ್‌, 
ಕೆ.ಎ.ಎಸ್‌. ಹಿರಿಯ ಶೇಣಿ ಇವರ ನಿವೃತ್ತಿಯಿಂದ ತೆರವಾದ 
ಹುದ್ದೆಯಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 
51 ಕುಮಾರ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ನೇಮಕಾತಿ ನಿರೀಕ್ಷಣೆಯಲ್ಲಿ ದಂಡಾಧಿಕಾರಿಗಳು, ಉಡುಪಿ ಜಿಲ್ಲೆ - ಶ್ರೀ.ಟಿ.ಎಂ.ಪ್ರಭಾಕರ್‌ ಇವರ 
ಬಡ್ಡಿಯಿಂದ ತೆರವಾದ ಸ್ಥಾನ 
52 ಟಿ.ವೆಂಕಟೇಶ್‌ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ 
ಉಪವಿಭಾಗಾಧಿಕಾರಿ, ಹರಪನಹಳ್ಳಿ ಉಪವಿಭಾಗ. ದಂಡಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ - ಖಾಲಿ ಹುದ್ದೆ. 
53 ಕೆ.ಎಂ.ಗಾಯತ್ರಿ ಹಿರಿಯ ಉಪವಿಭಾಗಾಧಿಕಾರಿ, ತರಿಕೆರೆ ಉಪವಿಭಾಗ 
ಉಪವಿಭಾಗಾಧಿಕಾರಿ, ತರಿಕೆರೆ ಉಪವಿಭಾಗ. ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
54 ಪೂರ್ಣಿಮಾ ಬಿ.ಆರ್‌. ವಿಶೇಷ ಭೂಸ್ವಾಧೀನಾಧಿಕಾರಿ ಹುದ್ದೆಯನ್ನು ಉನ್ನತೀಕರಿಸಿ , 
ವಿಶೇಷ ಭೂಸ್ವಾಧೀನಾಧಿಕಾರಿ, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ, ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

















೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 














1 2 3 
೨5 ಜಯವಿಭವಸ್ವಾಮಿ ಬಡ್ತಿ ನೀಡಿ, ದಿನಾಂಕ:30-09-2011 ರಂದು ಶೀ.ಆರ್‌.ಎಸ್‌.ಬಸಪ್ಪ, 
ಸಹಾಯಕ ಆಯುಕ್ತರು(ಅನಧಿಕೃತ ಕಟ್ಟಡಗಳ ನಿರ್ಮಾಣ ಕೆ.ಎ.ಎಸ್‌. ಆಯ್ಕೆ ಶೇಣಿ, ಇವರ ನಿವೃತ್ತಿಯಿಂದ ತೆರವಾಗುವ 
ತಡೆ) ಜಿಲ್ಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು ನಗರ ಜಿಲ್ಲೆ. ವಿಶೇಷ ಜಿಲ್ಲಾಧಿಕಾರಿ, (ಜಾರಿದಳ), ಬೆ೦ಗಳೂರು ನಗರ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು ಹುದ್ದೆಗೆ. 
56 ಸಿ.ವಿಜಯಕುಮಾರ್‌ ಹಿರಿಯ ಉಪವಿಭಾಗಾಧಿಕಾರಿ, ಕುಮಟಾ ಉಪವಿಭಾಗ, ಉತ್ತರ 
ಉಪವಿಭಾಗಾಧಿಕಾರಿ, ಕುಮಟಾ ಉಪವಿಭಾಗ, ಕನ್ನಡ ಜಿಲ್ಲೆ. 


ಉತ್ತರ ಕನ್ನಡ ಜಿಲ್ಲೆ 

















ಕರ್ನಾಟಕ ರಾಜ್ಯ ಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1640 ಸಿ.ಆ.ಸು.ಇ.(ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 173 ಆಸೇವ 2011, ಬೆ೦ಗಳೂರು, ದಿನಾಂಕ:11ನೇ ನವೆಂಬರ್‌, 2011 


ಈ ಕೆಳಕಂಡ ಕೆ.ಎ.ಎಸ್‌.(ಆಯ್ಕೆ ಶೇಣಿ/ ಹಿರಿಯ ಶೇಣಿ/ಕಿರಿಯ ಶೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 

















ಕ್ರಮ ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಡ್‌ ು ಇ ೧ 
ಸಂಖ್ಯೆ ಶ್ರೀ/ಶ್ರೀಮತಿ 
1 2 3 
1 ಎನ್‌.ಜಯದೇವ್‌, ರಿಜಿಸ್ಟಾರ್‌, 1880, ಬೆಂಗಳೂರು - ಖಾಲಿ ಹುದ್ದೆಗೆ 


ಕೆ.ಎ.ಎಸ್‌. ಆಯ್ಕೆ ಶೇಣಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ದು 














2 ಕೆ. ಲೀಲಾವತಿ, ಮುಖ್ಯ ಆಡಳಿತಾಧಿಕಾರಿ, ಬೆಂಗಳೂರು ವೈದ್ಯಕೀಯ 
ಕೆ.ಎ.ಎಸ್‌. ಹಿರಿಯ ಶೇಣಿ ವಿಜ್ಞಾನ ಸಂಸ್ಥೆ, ಬೆಂಗಳೂರು - ಖಾಲಿ ಹುದ್ದೆ. 
ನೇಮಕಾತಿ ನಿರೀಕ್ಷಣೆಯಲ್ಲಿ 

3 ಜಿ.ಎಂ.ಗಂಗಾಧರಸ್ವಾಮಿ, ಉಪನಿರ್ದೇಶಕರು, ಗಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ 
ಕೆ.ಎ.ಎಸ್‌. ಹಿರಿಯ ಶೇಣಿ ರಾಜ್‌ ಇಲಾಖೆ, ಬೆಂಗಳೂರು -ಖಾಲಿ ಹುದ್ದೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

4 ಪಭುಲಿಂಗಕವಳೀಕಟ್ಟ, ವಿಶೇಷ ಜಿಲ್ಲಾಧಿಕಾರಿ, (ದಾಖಲೆಗಳ ಆಧುನೀಕರಣ), ಭೂಮಿ 
ಕೆ.ಎ.ಎಸ್‌. ಹಿರಿಯ ಶೇಣಿ ಮತ್ತು ನಗರ ಪದೇಶಗಳ ಆಸ್ತಿ ನೊಂದಣಿ, ಬೆಂಗಳೂರು - 
ನೇಮಕಾತಿ ನಿರೀಕ್ಷಣೆಯಲ್ಲಿ ಖಾಲಿ ಹುದ್ದೆ. 

5 ಹೆಚ್‌.ಬಸವರಾಜೇಂದ, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಮುಖ್ಯ 
ಕೆ.ಎ.ಎಸ್‌. ಹಿರಿಯ ಶೇಣಿ, ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ 
ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಗಾಮೀಣ ಯೋಜನೆ, ಬೆಂಗಳೂರು - ಶೀ.ಕೆ.ಎಸ್‌.ಮಂಜುನಾಥ್‌, 
ಮೂಲಸೌಕರ್ಯ ಅಭಿವೃದ್ದಿ ನಿಗಮ, ಇವರವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 


(ಕರ್ನಾಟಕ ಭೂಸೇನಾ ನಿಗಮ), ಬೆ೦ಗಳೂರು ಹುದ್ದೆಗೆ 
ವರ್ಗಾವಣೆ ಆದೇಶದಲ್ಲಿರುವ 

6 ಎಂ.ತಿಮ್ಮಪ್ಪ, ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ, ಹಿರಿಯ 
ಕೆ.ಎ.ಎಸ್‌. ಹಿರಿಯ ಶೇಣಿ ಉಪವಿಭಾಗಾಧಿಕಾರಿ, ರಾಯಚೂರು ಉಪವಿಭಾಗ, 
ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ.ಕೋಶ, ಜಿಲ್ಲಾ | ರಾಯಚೂರು ಜಿಲ್ಲೆ - ಖಾಲಿ ಹುದ್ದೆ 
ಪಂಚಾಯತ್‌, ಬಾಗಲಕೋಟೆ ಹುದ್ದೆಗೆ 
ವರ್ಗಾವಣೆ ಆದೇಶದಲ್ಲಿರುವ 




















೬೫ 
































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ 
1 2 3 
7 ಕೆ.ಎಸ್‌.ಮಂಜುನಾಥ್‌, ಮುಖ್ಯ ಆಡಳಿತಾಧಿಕಾರಿ ಹಾಗೂ ಮುಖ್ಯ ಜಾಗೃತಾಧಿಕಾರಿ, 
ಕೆ.ಎ.ಎಸ್‌. ಹಿರಿಯ ಶೇಣಿ, ಮೈಸೂರು ಮಿನರಲ್ಸ್‌ ಲಿಮಿಟೆಡ್‌, ಬೆ೦ಗಳೂರು - ಖಾಲಿ 
ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ ಹೆದ್ದಾರಿಗಳ | ಹುದ್ದೆ. 
ಅಭಿವೃದ್ದಿ ಯೋಜನೆ, ಬೆಂಗಳೂರು 
8 ಎಸ್‌.ಜಿ.ಸೋಮಶೇಖರ್‌, ಉಪವಿಭಾಗಾಧಿಕಾರಿ, ಇಂಡಿ ಉಪವಿಭಾಗ, ಬಿಜಾಪುರ ಜಿಲ್ಲೆ 
ಕೆ.ಎ.ಎಸ್‌.ಕಿರಿಯ ಶೇಣಿ, - ಖಾಲಿ ಹುದ್ದೆ 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕೆ.ಐ.ಎ.ಡಿ.ಬಿ.ಬೆ೦ಗಳೂರು. 
9 ಪದ್ಮ ಬಸವಂತಪ್ಪ, ಉಪವಿಭಾಗಾಧಿಕಾರಿ, ಗದಗ ಉಪವಿಭಾಗ, ಗದಗ ಜಿಲ್ಲೆ - 
ಕೆ.ಎ.ಎಸ್‌. ಕಿರಿಯ ಶೇಣಿ, ಖಾಲಿ ಹುದ್ದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹ 
ಮಂಡಳಿ, ಹುಬ್ಬಳ್ಳಿ. 
ಕರ್ನಾಟಕ ರಾಜ್ಯ ಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1631 ಸಿ.ಆ.ಸು.ಇ.(ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 168 ಆಸೇವ 2011, ಬೆಂಗಳೂರು, ದಿನಾಂಕ:01-12-2011 


ಈ ಕೆಳಕಂಡ ಕೆ.ಎ.ಎಸ್‌.(ಸೂಪರ್‌ ಟೈಂ ಸ್ಕೇಲ್‌/ ಹಿರಿಯ ಶೇಣಿಗಿರಿಯ ಶೇಣಿ) 


ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 












































ಕಮ ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸಂಖ್ಯೆ ಶ್ರೀ/ಶ್ರೀಮತಿ 
1 2 3 
ಆತ್ಮರಾಮಯ್ಯ ಎಚ್‌.ವಿ, ವಿಶೇಷಾಧಿಕಾರಿ, ಮೈಸೂರ್‌ ಸೇಲ್ಸ್‌ ಇಂಟರ್‌ ನ್ಯಾಷನಲ್‌ 
ಸೂಪರ್‌ ಟೈಂ ಸ್ಕೇಲ್‌ ಲಿಮಿಟೆಡ್‌, ಬೆ೦ಗಳೂರು (ಕೆ.ಎ.ಎಸ್‌. ಸೂಪರ್‌ ಟೈಂ ಸ್ಕೇಲ್‌ 
ನೇಮಕಾತಿ ನಿರೀಕ್ಷಣೆಯಲ್ಲಿ ವೃಂದಕ್ಕೆ ಉನ್ನತೀಕರಿಸಿದೆ)-ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ 
ನೀಡಿದೆ. 

2 ಜಿ.ಎಂ.ಗ೦ಗಾಧರಸ್ವಾಮಿ, ಜನರಲ್‌ ಮ್ಯಾನೇಜರ್‌(ಆಡಳಿತ ಮತ್ತು ಮಾನವ ಸಂಪನ್ಮೂಲ), 
ಹಿರಿಯ ಶೇಣಿ ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, ಬೆಂಗಳೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ 

ವಶಕ್ಕೆ ನೀಡಿದೆ. 

3 ಗಂಗೂಬಾಯಿ ಆರ್‌ ಮಾನ್‌ ಕರ್‌, ದಿ:17.09.2011ರ ಅಧಿಸೂಚನೆಯಲ್ಲಿ ಸದರಿ ಅಧಿಕಾರಿಯವರನ್ನು 
ಕೆ.ಎ.ಎಸ್‌. ಹಿರಿಯ ಶೇಣಿ ವೃಂದಕ್ಕೆ ಬಡ್ತಿ ನೀಡಿ ಅಪರ ನೇಮಿಸಿರುವ ಆದೇಶವನ್ನು ರದ್ದು ಪಡಿಸಿ ಯೋಜನಾ 
ಆಯುಕ್ತರು (ಭೂ ನಿರ್ವಹಣೆ ಯೋಜನೆ ಮತ್ತು ಇತರೆ), ನಿರ್ದೇಶಕರು, ಜಿಲ್ಲಾನಗರಾಭಿವೃದ್ಧಿ ಕೋಶ (D.U.D.0), 
ಪಾದೇಶಿಕ ಆಯುಕ್ತರ ಕಛೇರಿ,ಬೆಳಗಾಂ ಹುದ್ದೆಗೆ ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ-ಖಾಲಿ ಹುದ್ದೆ. 
ನೇಮಕಾತಿ ಆದೇಶದಲ್ಲಿರುವ 

4 ಸಿ.ಪಿ.ಶೈಲಜಾ, ದಿ:17.09.2011ರ ಅಧಿಸೂಚನೆಯಲ್ಲಿ ಸದರಿ ಅಧಿಕಾರಿಯವರನ್ನು 
ಹಿರಿಯ ಶೇಣಿ ನೇಮಿಸಿರುವ ಆದೇಶವನ್ನು ರದ್ದುಪಡಿಸಿ ಎಸ್ಟೇಟ್‌ ಆಫೀಸರ್‌ 
ವಿಶೇಷ ಜಿಲ್ಲಾಧಿಕಾರಿ, (ದಾಖಲೆಗಳ ಆಧುನೀಕರಣ), ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ 
ಭೂಮಿ ಮತ್ತು ನಗರ ಪದೇಶಗಳ ಆಸ್ತಿ ನೊಂದಣಿ, ಪಾಧಿಕಾರ, ಬೆಂಗಳೂರು. ಹುದ್ದೆಗೆ ನೇಮಿಸಲು ಇವರ 
ಬೆಂಗಳೂರು ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 








೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 




















1 2 3 
5 ಡಾ:ಅನುರಾಧ, ಕೆ.ಎನ್‌. ಉಪ ಕಾರ್ಯದರ್ಶಿ-2, ಬೆಂಗಳೂರು ಅಭಿವೃದ್ಧಿ ಪಾಧಿಕಾರ, 
ಕಿರಿಯ ಶೇಣಿ, ಬೆಂಗಳೂರು ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನೇಮಕಾತಿ ನಿರೀಕ್ಷಣೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ 








ಕರ್ನಾಟಕ ರಾಜ್ಯ ಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1626 ಸಿ.ಆ.ಸು.ಇ.(ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ210 ಆಸೇವ 2011, ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್‌, 2011 


ಈ ಕೆಳಕಂಡ ಕೆ.ಎ.ಎಸ್‌.(ಆಯ್ಕೆ ಶೇಣಿ/ ಹಿರಿಯ ಶೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 











ಕ್ರಮ ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸಂಖ್ಯೆ ಶ್ರೀ/ಶ್ರೀಮತಿ 
1 2 3 
1 ಜಿ.ಎಸ್‌.ಜಿದ್ದಿಮನಿ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಕೆ.ಎ.ಎಸ್‌. (ಆಯ್ಕೆ ಶೇಣಿ) ದಂಡಾಧಿಕಾರಿಗಳು, ಬೀದರ್‌ ಜಿಲ್ಲೆ, ಬೀದರ್‌ - ಖಾಲಿ 


ಅಪರ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾ ದಂಡಾಧಿಕಾರಿಗಳು, | ಹುದ್ದೆಗೆ. 


ಬಿಜಾಪುರ ಜಿಲ್ಲೆ, ಬಿಜಾಪುರ. 





2 ಕಾಶೀನಾಥ್‌ ಪವಾರ್‌, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಕೆ.ಎ.ಎಸ್‌. (ಹಿರಿಯ ಶೇಣಿ) ದಂಡಾಧಿಕಾರಿಗಳು, ಬಿಜಾಪುರ ಜಿಲ್ಲೆ, ಬಿಜಾಪುರ - 
ಮಾನ್ಯ ಪಶುಸಂಗೋಪನೆ, ಲೋಕಶಿಕ್ಷಣ, ಗಂಥಾಲಯ, ಶೀ.ಜಿ.ಎಸ್‌.ಜಿದ್ದಿಮನಿ, ಕೆ.ಎ.ಎಸ್‌. ಆಯ್ಕೆ ಶೇಣಿ, ಇವರ 
ಸಣ್ಣ ಉಳಿತಾಯ ಮತ್ತು ಲಾಟರಿ ಸಚಿವರ ಆಪ್ತ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 














ಕಾರ್ಯದರ್ಶಿ, ಬೆ೦ಗಳೂರು. 





ಕರ್ನಾಟಕ ರಾಜ್ಯ ಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1627 ಸಿ.ಆ.ಸು.ಇ. (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 209 ಆಸೇವ 2011, ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2011 


ಈ ಕೆಳಕಂಡ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 











ಕ್ರಸಂ. ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ 
ಹ್‌ ಇ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ/ಶ್ರೀಮತಿ 
1 ಉಪ ಆಯುಕ್ತರು, ರಾಜರಾಜೇಶ್ವರಿನಗರ ವಲಯ, ಬೃಹತ್‌ ಬೆಂಗಳೂರು 
ಬ್‌ 
ಮಧ ಮಹಾನಗರ ಪಾಲಿಕೆ, ಬೆಂಗಳೂರು-ಶ್ರೀ ಟಿ. ವೆಂಕಟೇಶ್‌, ಕೆ.ಎ.ಎಸ್‌. 
ದ್‌್‌ 

ಜರು ಬ ಟು (ಹಿರಿಯ ಶ್ರೇಣಿ), ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 

ನೇಮಕಾತಿ ಸಂಕರ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 














ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ 


೬೭ 








ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀ/ಶ್ರೀಮತಿ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 





2 | ಟಿ. ವೆಂಕಟೇಶ್‌, ಕೆ.ಎ.ಎಸ್‌. 
ಹಿರಿಯ ಶ್ರೇಣಿ, ಉಪ ಆಯುಕ್ತರು, ರಾಜರಾಜೇಶ್ವರಿ 
ನಗರ ವಲಯ, ಬೃಹತ್‌ ಬೆ೦ಗಳೂರು ಮಹಾನಗರ 


ಜನರಲ್‌ ಮ್ಯಾನೇಜರ್‌, ಡಾ| ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ, ಬೆ೦ಗಳೂರು- 
ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ಸಮಾಜ 
ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಿದೆ. 


ಪಾಲಿಕೆ, ಬೆ೦ಗಳೂರು 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 10 ಆಸೇವ 2009, ಬೆಂಗಳೂರು, ದಿನಾಂಕ: 09ನೇ ಡಿಸೆಂಬರ್‌, 2011 


ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಕಂಇ 296 ಎಎಸ್‌ಡಿ 2011 ದಿನಾಂಕ : 22-07-200ರಲ್ಲಿ ಪ್ರಕಟಿಸಲಾದ ತಹಶೀಲ್ದಾರ್‌ 
ಗ್ರೇಡ್‌-1 ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ತಹಶೀಲ್ದಾರ್‌ ಗ್ರೇಡ್‌-1 ವೃಂದದ ಅಧಿಕಾರಿಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 15,200-25,650ರ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನ 
ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 





























ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 
ಕ್ರ. ಸಂ. ನಿರ್ವಹಿಸುತ್ತಿರುವ ಹುದ್ದೆ ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 

ಶ್ರೀ/ಶ್ರೀಮತಿ 

1 ಆರ್‌. ಜೆ. ನಾಡಿಗೇರ್‌, ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ತಹಶೀಲ್ದಾರ್‌ (ಚುನಾವಣೆ), ಪ್ರಾಧಿಕಾರ (NA) ಗುಲ್ಬರ್ಗ - ಖಾಲಿ ಹುದ್ದೆ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೀದರ್‌ 

2 ಎ. ಎಲ್‌. ಮಂಜುನಾಥ್‌, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿಗಳ 
ಚುನಾವಣಾ ತಹಶೀಲ್ದಾರ್‌, ಬೆ೦ಗಳೂರು ಅಭಿವೃದ್ಧಿ ಯೋಜನೆ (ಕೆ-ಶಿಪ್‌), ಬೆಂಗಳೂರು - ಖಾಲಿ ಹುದ್ದೆ. 
ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಛೇರಿ, 
ಬೆ೦ಗಳೂರು 

3 ಜಿ. ಬಸವನಗೌಡ, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿಗಳ 
ಹೆಚ್ಚುವರಿ ತಹಶೀಲ್ದಾರ್‌, ಅಭಿವೃದ್ಧಿ ಯೋಜನೆ (ಕೆ-ಶಿಪ್‌), ಬೆಳಗಾಂ - ಖಾಲಿ ಹುದ್ದೆ. 
ಹುಬ್ಬಳ್ಳಿ ತಾಲ್ಲೂಕ್‌, ಹುಬ್ಬಳ್ಳಿ 

4 ಎಸ್‌. ಸಾಂಪಗಾವ್‌, ವಿಶೇಷ ಭೂಸ್ವಾಧೀನಾಧಿಕಾರಿ, ಕೆ.ಐ.ಎ.ಡಿ.ಬಿ. ಧಾರವಾಡ ಖಾಲಿ 
ಉಪಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ 
ಕೇಂದ್ರ, ಧಾರವಾಡ ಇಲಾಖೆಯ ವಶಕ್ಕೆ ನೀಡಿದೆ. 

5 ಜಿ. ಎಸ್‌. ಬಸವರಾಜು, ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ತಹಶೀಲ್ದಾರ್‌, ಕಾರವಾರ ತಾಲ್ಲೂಕು, ಉತ್ತರ | ಪ್ರಾಧಿಕಾರ (ಗಸಿ) ಮಂಗಳೂರು - ಖಾಲಿ ಹುದ್ದೆ 
ಕನ್ನಡ ಜಿಲ್ಲೆ. 

6 ಕೆ. ಹೆಚ್‌. ಭಾಗ್ಯವತಮ್ಮ ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಕಂದಾಯಾಧಿಕಾರಿ, ಬಿ.ಎಂ.ಟಿ.ಎಫ್‌. ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 











ಈ ಮೇಲಿನ ಅಧಿಕಾರಿಗಳ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೃಂದದ ಬಡ್ತಿಯು ಕಂದಾಯ ಇಲಾಖೆಯು ಹೊರಡಿಸಬಹುದಾದ ತಹಶೀಲ್ದಾರ್‌ 
ಗ್ರೇಡ್‌-1 ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಆಗಬಹುದಾದ ಬದಲಾವಣೆಗಳಿಂದಾಗಿ ಪುನರ್‌ ವಿಮರ್ಶಿಸುವ ಷರತ್ತುಗಳಿಗೆ ಒಳಪಟ್ಟಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 217 ಆಸೇವ 2011, ಬೆ೦ಗಳೂರು, ದಿನಾಂಕ: 09ನೇ ಡಿಸೆಂಬರ್‌, 2011 


ಈ ಕೆಳಕಂಡ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ)) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 














ಕ. ಸಂ. ಸಸಿಯು FE ಪ್ರಸ್ತುತ ಹುಚ್ಚ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
(ತು 

1 ಕೆ. ಎಂ. ಗಾಯತ್ರಿ, ಉಪ ಆಯುಕ್ತರು. ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು - 
ಕೆ.ಎ.ಎಸ್‌. ಹಿರಿಯ ಶ್ರೇಣಿ, ಹಿರಿಯ ಶ್ರೀ ಧರ್ಮಪ್ಪ ಕೆ.ಎಂ.ಎ.ಎಸ್‌. ಅಧಿಕಾರಿ, ಇವರ ಸ್ಥಾನದಲ್ಲಿ 
ಉಪವಿಭಾಗಾಧಿಕಾರಿ, ತರೀಕೆರೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ಉಪವಿಭಾಗ, ತರೀಕೆರೆ ನೀಡಿದೆ. 

2 ಶಶಿಧರ್‌ ಕುರೇರ ಉಪವಿಭಾಗಾಧಿಕಾರಿ, ತರೀಕೆರೆ ಉಪವಿಭಾಗ, ತರೀಕೆರೆ-ಶ್ರೀಮತಿ 
ಕೆ.ಎ.ಎಸ್‌. ಕಿರಿಯ ಶ್ರೇಣಿ, ಕೆ. ಎಂ. ಗಾಯತ್ರಿ, ಕೆ.ಎ.ಎಸ್‌. ಇವರ ಸ್ಥಾನದಲ್ಲಿ. 
ಉಪ ವಿಭಾಗಾಧಿಕಾರಿ. ಹಾಸನ 
ಉಪವಿಭಾಗ, ಹಾಸನ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 3 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 210 ಆಸೇವ 2011, ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2011 


ಶ್ರೀ ಜಿ. ಎಸ್‌. ಜಿದ್ದಿಮನಿ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಬಿಜಾಪುರ ಜಿಲ್ಲೆ, ಇವರನ್ನು ಅಧಿಸೂಚನೆ ಸಂಖ್ಯೆ : ಸಿಆಸುಇ 210 ಆಸೇವ 2011 ದಿನಾಂಕ : 02-12-201ರಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ 
ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಬೀದರ್‌ ಜಿಲ್ಲೆ ಬೀದರ್‌ ಹುದ್ದೆಗೆ ವರ್ಗಾಯಿಸಿರುವುದನ್ನು ರದ್ದುಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಜನರಲ್‌ ಮ್ಯಾನೇಜರ್‌ (ಆಡಳಿತ ಮತ್ತು ಮಾನವ ಸಂಪನ್ಮೂಲ), ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ಕಂಪನಿ, 
ಮೈಸೂರು - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 4 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 503 ಸಅಸೇ 2011, ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2011 


ಅಧಿಸೂಚನೆ ಸಂಖ್ಯೆ ಸಿಆಸುಇ 427 ಸಅಸೇ 2010, ದಿನಾಂಕ : 23-11-2010ರ ಅನುಸಾರ 1 ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ 
ಮೇಲೆ ಸರ್ಕಾರದ ಅಪರ ಕಾರ್ಯದರ್ಶಿ, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಹುದ್ದೆಗೆ ನೇಮಕಗೊಂಡ ಶ್ರೀ ಕೆ.ಡಿ. ದೇಶಪಾಂಡೆ, 
ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ಗುತ್ತಿಗೆ ಅವಧಿಯನ್ನು ದಿನಾಂಕ 23-11-2011 ರಿಂದ ಜಾರಿಗೆ ಬರುವಂತೆ ಎರಡು ವರ್ಷದ ಅವಧಿಗೆ ಅಥವಾ 
ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಪರ ಕಾರ್ಯದರ್ಶಿ ಹುದ್ದೆಗೆ ಅಧಿಕಾರಿಗಳನ್ನು 
ನಿಯೋಜಿಸುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲಾಗಿದೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೬೯ 





ಅಧಿಸೂಚನೆ ಸಂಖ್ಯೆ ಸಿಆಸುಇ 427 ಸಅಸೇ 2010, ದಿನಾಂಕ : 31-01-2011ರಲ್ಲಿ ವಿಧಿಸಲಾದ ಗುತ್ತಿಗೆ ಆಧಾರದ ನೇಮಕಾತಿಯ ಷರತ್ತು 
ಮತ್ತು ನಿಬಂಧನೆಗಳು ಮುಂದುವರೆದ ಅವಧಿಗೂ ಅನ್ವಯಿಸುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 5 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 207 ಆಸೇವ 2011, ಬೆ೦ಗಳೂರು, ದಿನಾಂಕ: 09ನೇ ಡಿಸೆಂಬರ್‌, 2011 


ಶ್ರೀ ಪಿ. ಎ. ಮೇಘಣ್ಣವರ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ನಿರ್ದೇಶಕರು (ಗ್ರಾಮೀಣ ಮೂಲಭೂತ ಸೌಕರ್ಯ), ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿ೦ದಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಧಾರವಾಡ - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 6 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 242 ಸೇಲೋಯು 2011, ಬೆ೦ಗಳೂರು, ದಿನಾಂಕ: 13ನೇ ಡಿಸೆಂಬರ್‌, 2011 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ದಿನಾಂಕ : 29-11-2011ರ ಅಧಿಸೂಚನೆ ಸಂಖ್ಯೆ: ಲೋಇ 
09 ಸೇಎಸು 2010ರಲ್ಲಿ ಶ್ರೀ ಕೆ. ಆರ್‌. ಶ್ರೀನಿವಾಸರಂಗನ್‌, ಅಧೀಕ್ಷಕ ಇಂಜಿನಿಯರ್‌ ಇವರ ಸೇವೆಯನ್ನು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇಲ್ಲಿ 
ಖಾಲಿ ಇರುವ ಅಧೀಕ್ಷಕ ಇಂಜಿನಿಯರ್‌ ಹುದ್ದೆಗೆ ನೇಮಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದ್ದು, ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇಲ್ಲಿ ಖಾಲಿ ಇರುವ ಅಧೀಕ್ಷಕ 
ಇಂಜಿನಿಯರ್‌ ಹುದ್ದೆಗೆ ಮರು ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಮಾರ್ಕಂಡೇಯ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 7 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 111 ಎಸ್‌ಎಫ್‌ಎಸ್‌ 2011, ಬೆ೦ಗಳೂರು, ದಿನಾಂಕ: 15ನೇ ಡಿಸೆಂಬರ್‌, 2011 


ಶ್ರೀ ಟಿ. ಎ. ಮೋಹನ್‌ ದಾಸ್‌, ಐ.ಎಫ್‌.ಎಸ್‌. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ಅರಣ್ಯ 
ಅಭಿವೃದ್ಧಿ ನಿಗಮ ನಿಯಮಿತ ಮಂಗಳೂರು ಇವರಿಗೆ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ದಿನಾಂಕ : 19-12-2011 ರಿಂದ 31-12-201ರವರೆಗೆ 
ಒಟ್ಟು 13 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಶ್ರೀನಿವಾಸಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 8 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 


೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 01 SAS 2011(P), Bangalore, Dated 17th December, 2011 


In Government Notification No. DPAR 207 AaSeVa 2011, dated 9-12-2011, Sri P. A. Meghannavar, KAS [Selection 
Grade], Director, Rural Infrastructure, RD & PR Department has been transferred and posted as Chief Executive Officer, 7118 
Panchayat, Dharwad in the existing vacancy. 


Consequent upon appointment of Sri P. A. meghannavar to IAS vide Government of India Notification No. 14015/2/2010- 
ಗಿ15(1(೧), dated 14-12-2011 and his continuance in the post held by him in Notification No. DPAR 01 SAS 2011(0, dated 
14-12-2011, the officer has assumed charge of the post of Director, Rural Infrastructure, RD & PR Department in IAS cadre on the 
afternoon of 14-12-2011. 


Therefore, Sri P. A. Meghannavar, IAS, Director, Rural Infrastructure, RD & PR Department is transferred with 
immediate effect and posted until further orders as Chief Executive Officer, Zilla Panchayat, Dharwad vice Smt. C. Shikha, IAS 
proceeded on leave. 


By Order and in the name of the Governor of Karnataka, 
N. Srinivasamurthy, 
Under Secretary to Government, 
P.R.9 Department of Personnel and Administrative Reforms (Services-l). 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 164 ಅಖಇ 2011, ಬೆಂಗಳೂರು, ದಿನಾಂಕ: 15ನೇ ಡಿಸೆಂಬರ್‌, 2011 
ಶ್ರೀಮತಿ ಪ್ರಭಾ, ಮುಖ್ಯ ಲೆಕ್ಕಿಗರು, ಸಹಾಯಕ ಖಜಾನಾಧಿಕಾರಿ ಹುದ್ದೆಗೆ ಬಡ್ತಿ ಹೊಂದಿ ತಾಲ್ಲೂಕು ಪಂಚಾಯತ್‌, ಮುಳಬಾಗಿಲು ಇಲ್ಲಿಗೆ 
ಸ್ಥಳ ನಿಯುಕ್ತಿ ಆದೇಶದಲ್ಲಿರುವ ಇವರನ್ನು ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಂಸ್ಥೆ, ಬೆ೦ಗಳೂರು ಇಲ್ಲಿ ಖಾಲಿ ಇರುವ ಸಹಾಯಕ 
ನಿರ್ದೇಶಕರು (ಆಡಳಿತ) ಹುದ್ದೆಗೆ ನೇಮಿಸಲು ಅವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 10 ಆರ್ಥಿಕ ಇಲಾಖೆ, (ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 339 ರಾಲೆಪ 2011, ಬೆಂಗಳೂರು, ದಿನಾಂಕ: 08ನೇ ಡಿಸೆಂಬರ್‌, 2011 
ಶ್ರೀ ನಾಗರಾಜ ಶೇರೇಗಾರ್‌, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಪ್ರಸ್ತುತ ನಿಯೋಜನೆ ಮೇರೆಗೆ ಮುಖ್ಯ ಆಡಳಿತಾಧಿಕಾರಿ, 
ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಆರ್ಥಿಕ ನಿಯಂತ್ರಕರ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎಸ್‌. ಶಿವರಾಮ್‌, 
ಪಿ.ಆರ್‌. 11 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ, (ಆಡಳಿತ & ಮುಂಗಡ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 333 ರಾಲೆಪ 2011, ಬೆಂಗಳೂರು, ದಿನಾಂಕ: 08ನೇ ಡಿಸೆಂಬರ್‌, 2011 


ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿಯಂತ್ರಕರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೭೧ 








ಅಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ 





ಸನ ನಿರ್ವಹಿಸುತ್ತಿರುವ ಕಚೇರಿ SE 
ಸಂಖ್ಯೆ ಜೆ 
ಶ್ರೀ/ಶ್ರೀಮತಿ 
1 ಶ್ರೀ ಸಂಗಪ್ಪ ಉಪಾಸೆ, ಲೆಕ್ಕಾಧಿಕಾರಿ, ಸದಸ್ಯ ಕಾರ್ಯದರ್ಶಿಗಳ ಕಚೇರಿ ಕರ್ನಾಟಕ 


ಸಹಾಯಕ ನಿಯಂತ್ರಕರು (ಸ್ಥಳ ನಿರೀಕ್ಷೆಯಲ್ಲಿರುವವರು) | ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು ಇಲ್ಲಿ 
ಈ: ಯೃ ಸ್ರ್‌ 
ಣಿ ಶ್ರೀ ಬಿ. ಎಸ್‌. ವಾಸುದೇವ ಮೂರ್ತಿ ಇವರ ಜಾಗಕ್ಕೆ. 


2 ಶ್ರೀ ಬಿ. ಎಸ್‌. ವಾಸುದೇವ ಮೂರ್ತಿ ಲೆಕ್ಕಾಧಿಕಾರಿ, ಆಯುಕ್ತರ ಕಚೇರಿ, ಕರ್ನಾಟಕ ಪ್ರೌಢ ಶಿಕ್ಷಣ 

ಲೆಕಾದಿಕಾರಿ ಸದಸ ಕಾರ್ಯದರ್ಶಿಗಳ ಕಚೇರಿ ಪರೀಕ್ಷಾ ಮಂಡಳಿ, ಬೆಂಗಳೂರು ಇಲ್ಲಿ ಶ್ರೀ ಬಿ. ವಿ. ವಸಂತ 
ರ” | ಶಿ | 

ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಕುಮಾರ್‌ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ. 


























ಬೆಂಗಳೂರು. 

3 ಶ್ರೀಮತಿ ಎಂ. ಸುನಿತಾ, ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ, ಬೆಂಗಳೂರು ಇಲ್ಲಿ 
ಲೆಕ್ಕಾಧಿಕಾರಿ, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಹೊಸದಾಗಿ ಸೃಜಿಸಲಾದ ಲೆಕ್ಕಪತ್ರಾಧಿಕಾರಿ ಹುದ್ದೆಗೆ. 

4 ಶ್ರೀ ಜಿ. ಆರ್‌. ರಾಮಮೂರ್ತಿ, ಸಹಾಯಕ ನಿಯಂತ್ರಕರು, ನಿಯಂತ್ರಕರ ಕಚೇರಿ, ರಾಜ್ಯ 
ಲೆಕ್ಕಾಧಿಕಾರಿ, ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಲೆಕ್ಕಪತ್ರ ಇಲಾಖೆ - ಶ್ರೀ ಹಫೀಜುಲ್ಲಾ ಖಾನ್‌ ರವರ 
ಇಲಾಖೆ, ಬೆಂಗಳೂರು ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 12 ಆರ್ಥಿಕ ಇಲಾಖೆ, (ಆಡಳಿತ & ಮುಂಗಡ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 185 ಹೊಪೆಸೆ 2011, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌, 2011 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣ ಇಲಾಖೆಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 277 ಸೇಇಮು 2011 ದಿನಾಂಕ : 
07-12-2011ರಲ್ಲಿ ಶ್ರೀ ಆರ್‌. ಶ್ರೀನಿವಾಸ್‌, ಮುಖ್ಯ ಇಂಜಿನಿಯರ್‌ ಹಾಗೂ ಇಂಜಿನಿಯರ್‌ ಮೆಂಬರ್‌, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು, ಇವರನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರುಸ್ಥಳ ನಿಯುಕ್ತಿಗೊಳಿಸಲು ಒಳಾಡಳಿತ ಇಲಾಖೆಯ 
ವಶಕ್ಕೆ ನೀಡಿದ್ದು, ಸದರಿಯವರನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀ ಎಂ. 
ಗಣೇಶ್‌, ಮುಖ್ಯ ಇಂಜಿನಿಯರ್‌, ರವರ ಜಾಗಕ್ಕೆ ಮರು ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 13 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು-ಬಿ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 58 ಹೊಪೆಸೆ 2011, ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್‌, 2011 
ಶ್ರೀ ಮಾಧವ ಅಧೀಕ್ಷಕ ಇಂಜಿನಿಯರ್‌, ಇವರು ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಸ್ಥಳ ನಿಯುಕ್ತಿಗಾಗಿ 
ಒಳಾಡಳಿತ ಇಲಾಖೆಯಲ್ಲಿ ದಿನಾಂಕ : 18-08-2010 ರಿಂದ 02-12-2010ರ ವರೆಗೆ ಕಾಯ್ದ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 
8(15)(ಎಫ್‌)ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 14 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು-ಬಿ) 


೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 174 ಕಸೈಸೇ 2011, ಬೆ೦ಗಳೂರು, ದಿನಾಂಕ: 17ನೇ ಡಿಸೆಂಬರ್‌, 2011 


ಸರ್ಕಾರದ ಅಧಿಸೂಚನೆ ಸಂ: ಒಇ 153 ಕಸ್ಕಸೇ 2011, ದಿನಾಂಕ : 29-11-2011ರಲ್ಲಿ ಕರ್ನಲ್‌ (ನಿವೃತ್ತ) ಸಿ.ಎಂ. ಉತ್ತಯ್ಯ, ನಿರ್ದೇಶಕರು 
ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಇವರು ದಿನಾಂಕ : 30-11-2011ರಂದು ವಯೋನಿವೃತ್ತಿ ಹೊಂದುವುದರಿಂದ ತೆರವಾಗಲಿರುವ 
ನಿರ್ದೇಶಕರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು, 1958ರ ನಿಯಮ 68 ರನ್ವಯ ಶ್ರೀ ಸಿ. ಹೆಚ್‌. ಪ್ರತಾಪ್‌ ರೆಡ್ಡಿ ಪೊಲೀಸ್‌ ಮಹಾ 
ನಿರೀಕ್ಷಕರು ಹಾಗೂ ಹೆಚ್ಚುವರಿ ಮಹಾ ನಿರ್ದೇಶಕರು, ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆ, ಬೆಂಗಳೂರು ಇವರನ್ನು ದಿನಾಂಕ : 01-12-2011 
ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೆಚ್ಚುವರಿ ಪ್ರಭಾರದಲ್ಲಿ ಇಡಲಾಗಿತ್ತು. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 205 ಎಸ್‌ಪಿಎಸ್‌ 2011, ದಿನಾ೦ಕ : 09-12-2011ರನ್ವಯ ಶ್ರೀ ಸಿ. ಹೆಚ್‌. ಪ್ರತಾಪ್‌ ರೆಡ್ಡಿ, 
ಪೊಲೀಸ್‌ ಮಹಾ ನಿರೀಕ್ಷಕರು ಹಾಗೂ ಹೆಚ್ಚುವರಿ ಮಹಾ ನಿರ್ದೇಶಕರು, ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆ, ಬೆಂಗಳೂರು ಇವರನ್ನು 
ಪೊಲೀಸ್‌ ಮಹಾ ನಿರೀಕ್ಷಕರು, ವೆಸ್ಟನ್‌ ರೇಜ್‌, ಮಂಗಳೂರು ಇಲ್ಲಿಗೆ ವರ್ಗಾಯಿಸಲಾಗಿದೆ. ಆದ್ದರಿಂದ ಶ್ರೀ ಪಿ. ಬಿ. ಶೆಟ್ಟಿ ಜಂಟಿ ನಿರ್ದೇಶಕರು, 
(ಕೇಂದ ಸ್ಥಾನ) ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಬೆಂಗಳೂರು ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಈ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು, 1958ರ 
ನಿಯಮ 68ರನ್ವಯ ಹೆಚ್ಚುವರಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ರಾಜಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 15 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸಹಾಯಕ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 87 ಹೊಹಪೆಸೆ 2011, ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್‌, 2011 


ಶ್ರೀ ಹೆಚ್‌. ಸಿ. ಕಿಶೋರಚಂದ್ರ ಅಡಿಷನಲ್‌ ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ (ಕಮ್ಯುನಿಕೇಷನ್‌, ಲಾಜಿಸ್ಟಿಕ್ಸ್‌ ಮತ್ತು ಮಾಡನೈಜೇಷನ್‌) 
ಬೆ೦ಗಳೂರು, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಆಶೀತ್‌ ಮೋಹನ್‌ ಪ್ರಸಾದ, ಅಡಿಷನಲ್‌ ಡೈರೆಕ್ಟರ್‌ 
ಜನರಲ್‌ ಆಫ್‌ ಪೊಲೀಸ್‌, (ಕಮ್ಯುನಿಕೇಷನ್‌, ಲಾಜಿಸ್ಟಿಕ್ಸ್‌ ಮತ್ತು ಮಾಡನೈಜೇಷನ್‌) ಬೆಂಗಳೂರು, ಇವರ ಜಾಗದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್‌ 
ಗೃಹ ನಿರ್ಮಾಣ ನಿಗಮ ನಿಯಮಿತದ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 16 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 107 ಕಗೃಸೇ 2011, ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್‌, 2011 


ಕರ್ನಾಟಕ ಗೃಹರಕ್ಷಕ ಅಧಿನಿಯಮ 1962ರ (ತಿದ್ದುಪಡಿ ನಿಯಮಗಳು 2003) ನಿಯಮ 3ಬಿ ರ ಉಪ ಕಲಂ (3)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ರಾಘವೇಂದ್ರ ವಸಂತರಾವ್‌ ಪೇಠಕರ, ಪ್ಲಾಟ್‌ ನಂ. 53/524 ರೆವಿನ್ಯೂ ಕಾಲೋನಿ ಹತ್ತಿರ, 
ಶಿವಾಜಿ ನಗರ, ಬೆಳಗಾವಿ ಜಿಲ್ಲೆ ಇವರನ್ನು ಬೆಳಗಾವಿ ಜಿಲ್ಲೆಯ ಗೃಹರಕ್ಷಕ ದಳದ ಗೌರವಸಮಾದೇಷ್ಟರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ರಾಜಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 17 ಒಳಾಡಳಿತ ಇಲಾಖೆ, (ಹೊಲೀಸ್‌ ಸಹಾಯಕ ಸೇವೆಗಳು) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೭೩ 





ಶಿಕ್ಷ ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಡಿ 23 ಯುಜಸಿ 2010, ಬೆಂಗಳೂರು, ದಿನಾಂಕ: 07ನೇ ಡಿಸೆಂಬರ್‌, 2011 


ಕಾಲೇಜು ಶಿಕ್ಷಣ ಇಲಾಖೆಯ 191 ದೈಹಿಕ ಶಿಕ್ಷಣ ಬೋಧಕರ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆಯನ್ನು 2009ನೇ ಸಾಲಿನಲ್ಲಿ ಕೆ.ಪಿ.ಎಸ್‌.ಸಿ. ಮೂಲಕ 
ಕೈಗೊಳ್ಳಲಾಗಿದ್ದು, ಕೆ.ಪಿಎಸ್‌.ಸಿ.ಯು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ಸಂದರ್ಭದಲ್ಲಿ ಶ್ರೀ ಎಂ. ಎಸ್‌. ಜಯಚಂದ್ರ ಮತ್ತು ಯು. ವಿದ್ಯಾಕುಮಾರಿ 
ಇವರುಗಳನ್ನು ಆಯ್ಕೆ ಮಾಡದ ಕಾರಣ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಅರ್ಜಿಗಳನ್ನು ಕ್ರಮವಾಗಿ ಸಂಖ್ಯೆ : 93/2010 (ಜಯಚಂದ್ರ) 
ಮತ್ತು 5405/2009 (ವಿದ್ಯಾಕುಮಾರಿ) ಸಲ್ಲಿಸಿದ್ದರು. ಈ ಎರಡು ಅರ್ಜಿಗಳಿಗೆ ಸಂಬಂಧಿಸಿದಂತೆ ನ್ಯಾಯಮಂಡಳಿಯು ನೀಡಿದ ತೀರ್ಪಿನಲ್ಲಿ 
ಅರ್ಜಿದಾರರ ಅಭ್ಯರ್ಥಿತನವನ್ನು ಪರಿಗಣಿಸುವಂತೆ ಕೆ.ಪಿ.ಎಸ್‌.ಸಿ.ಗೆ ನಿರ್ದೇಶನ ನೀಡಿತ್ತು. ಅದರಂತೆ ಕೆ.ಪಿಎಸ್‌.ಸಿ.ಯು ಸಂದರ್ಶನಗಳನ್ನು ನಡೆಸಿ ಶ್ರೀ 
ಎಂ. ಎಸ್‌. ಜಯಚಂದ್ರ ಇವರನ್ನು ದಿನಾ೦ಕ : 07-05-2010 ಅಧಿಸೂಚನೆಯಲ್ಲಿ ಕ್ರಮ ಸಂಖ್ಯೆ : 116ಎ ರಲ್ಲಿ 2ಎ ಪ್ರವರ್ಗದ ಅಡಿಯಲ್ಲಿ ಹಾಗೂ 
ಶ್ರೀಮತಿ ವಿದ್ಯಾಕುಮಾರಿ ಯು. ಇವರನ್ನು ದಿನಾಂಕ : 30-05-2011ರ ಅಧಿಸೂಚನೆಯಲ್ಲಿ ಕ್ರಮ ಸಂಖ್ಯೆ : 114ಎ ಸಾಮಾನ್ಯ ವರ್ಗ (ಮಹಿಳೆ)ರಡಿಯಲ್ಲಿ 
ಆಯ್ಕೆ ಮಾಡಿರುತ್ತದೆ. 

ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಆಯ್ಕೆಯಾಗಿರುವ ಶ್ರೀ ಎ೦. ಎಸ್‌. ಜಯಚಂದ್ರ ಮತ್ತು ಯು. ವಿದ್ಯಾಕುಮಾರಿ ಇವರುಗಳನ್ನು 
ಪ್ರವರ್ಗ 2ಎ ಮತ್ತು ಸಾಮಾನ್ಯ ವರ್ಗ (ಮಹಿಳಿ)ಗೆ ಮೀಸಲಿಡಬಹುದಾದ ಖಾಲಿ ದೈಹಿಕ ಶಿಕ್ಷಣ ಬೋಧಕರ ಹುದ್ದೆಗೆ ಎದುರು ಎರಡು ವರ್ಷಗಳ 
ಪರಿವೀಕ್ಷಣಾ ಅವಧಿಯ ಮೇರೆಗೆ ಯುಜಿಸಿ ವೇತನ ಶ್ರೇಣಿ ರೂ. 15,600-39,100-00 (ರೂ. 6,000-00 ಎಜಿಪಿ) ರಲ್ಲಿ ಈ ಮೂಲಕ ನೇಮಕಾತಿ 
ಮಾಡಲಾಗಿದೆ ಹಾಗೂ ಈ ಕೆಳಕಂಡ ಕಾಲೇಜುಗಳಿಗೆ ಸ್ಥಳನಿಯುಕ್ತಿ ಆದೇಶ ಮಾಡಲಾಗಿದೆ. 























ತ್ರ ಸಂ. ದೈಹಿಕ ಶಿಕ್ಷಣ ಬೋಧಕರ ಹೆಸರು ಸ್ಥಳನಿಯುಕ್ತಿಗೊಳಿಸಲಾದ ಕಾಲೇಜು ಪರಿಗಣಿಸಿರುವ ಮೀಸಲಾತಿ 
1 ಶ್ರೀ ಎಂ. ಎಸ್‌. ಜಯಚಂದ್ರ ತಂದೆ ಶಂಕ್ರಪ್ಪ 1ನೇ ಸರ್ಕಾರಿ ಗೃಹವಿಜ್ಞಾನ ಕಾಲೇಜು, 2ಎ 
ಕಾರ್ಮಿಕ ನಗರ, ಟಿ.ಬಿ. ರಸ್ತೆ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಹೊಳೆನರಸೀಪುರ, ಹಾಸನ ಜಿಲ್ಲೆ. 
ಜಿಲ್ಲೆ-562105 
ಶ್ರೀಮತಿ ಯು. ವಿದ್ಯಾಕುಮಾರಿ, ಸುದರ್ಶನ, 5-1-66/ಬಿ, | ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಜಿ.ಎಂ./ಮ. 
ಪೊಲೀಸ್‌ ಕ್ವಾಟ್ರಸ್‌ ಹತ್ತಿರ, ಚಂದು ಮೈದಾನ, ಬಡಗ ಶಿರ್ಸಿ, ಉತ್ತರ ಕನ್ನಡ ಜಿಲ್ಲೆ. 
ಬಿಟ್ಟು ಬೈಲೂರು, ಉಡುಪಿ-576 101 








ಈ ಮೇಲ್ಕಂಡ ನೇಮಕಾತಿಯು ಈ ಕೆಳಗಿನ ಷರತ್ತಿಗೊಳಪಟ್ಟಿರುತ್ತದೆ. 

1. ಮೇಲಿನ ದೈಹಿಕ ಶಿಕ್ಷಣ ಬೋಧಕರ ಸಿಂಧುತ್ವ ಪ್ರಮಾಣ ಪತ್ರ, ವಿದ್ಯಾರ್ಹತೆ ದಾಖಲಾತಿ, ವೈದ್ಯಕೀಯ ತಪಾಸಣೆ ಹಾಗೂ ಗುಣ ಮತ್ತು 
ಪೂರ್ವ ನಡವಳಿಕೆಗಳ ವಿಶ್ಲೇಷಣಗಳ ಬಗ್ಗೆ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ವರದಿ ಬಂದ ನಂತರ ಇವರನ್ನು ಕರ್ತವ್ಯಕ್ಕೆ 
ಹಾಜರಾಗುವುದು. 

2. ವೇತನವನ್ನು ಹಾಜರಾದ ದಿನಾಂಕದಿಂದ ಪಾವತಿಸಲಾಗುವುದು ಹಾಗೂ ಜೇಷ್ಠತೆಯನ್ನು ಹೊರತುಪಡಿಸಿ ಇತರ ಎಲ್ಲಾ ಸೇವಾ 
ಸೌಲಭ್ಯಗಳು ಹಾಜರಾದ ದಿನಾಂಕದಿಂದ ಮಂಜೂರು ಮಾಡಬೇಕಾಗಿರುತ್ತದೆ. 

3. ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ಈ ಸಂಬಂಧ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

4. ಕರ್ನಾಟಕ (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳ (1974)ರಡಿ ನಿಗದಿಪಡಿಸಿರುವ ಕನ್ನಡ ಭಾಷಾ ಪರೀಕ್ಷೆಯನ್ನು 

ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 

ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅವಶ್ಯಕತೆ ಇರುವ ಓರಿಯೆಂಟೇಶನ್‌ ಮತ್ತು ರಿಫ್ರೆಶರ್‌ ಕೋರ್ಸ್‌ ತರಬೇತಿಯನ್ನು ಪೂರೈಸತಕ್ಕದ್ದು. 

ಈ ಅಭ್ಯರ್ಥಿಯ ಜೇಷ್ಠತೆಯನ್ನು ಸರ್ಕಾರವು ಹೊರಡಿಸುವ ಅಧಿಸೂಚನೆಯನ್ವಯ ಇರತಕ್ಕದ್ದು. 

ಪರಿವೀಕ್ಷಣಾ ಅವಧಿಯಲ್ಲಿ ಯಾವುದೇ ವರ್ಗಾವಣೆ ಪರಿಗಣಿಸಲಾಗುವುದಿಲ್ಲ. 

ಈ ಅಧಿಸೂಚನೆಯಲ್ಲಿ ಕಾಣಿಸಿರುವ ಅಭ್ಯರ್ಥಿಗಳ ಸ೦ಬಳ, ಭತ್ಯೆ ಇತ್ಯಾದಿ ಇವುಗಳು ಸ್ಥಳನಿಯುಕ್ತಿ ಆದೇಶ ಹೊರಡಿಸಿ ಅದರಂತೆ ಆ 

ಸ್ಥಳದಲ್ಲಿ ಹಾಜರಾದ ದಿನಾಂಕದಿಂದ ಲಭ್ಯವಾಗುತ್ತದೆ. 

ಈ ಅಭ್ಯರ್ಥಿಯು ಕನ್ನಡ ಭಾಷೆ, ಅಕೌಂಟ್ಸ್‌ ಹೈಯರ್‌ ಹಾಗೂ ಜನರಲ್‌ ಲಾ ಭಾಗ-1 ಮತ್ತು ಭಾಗ-2 ಇವುಗಳಲ್ಲಿ ತೇರ್ಗಡೆ 


ಹೊಂದಿದ ನಂತರವೇ ಪರಿವೀಕ್ಷಣಾ ಅವಧಿ ತೃಪ್ತಿಕರವಾಗಿ ಪೂರೈಸಿದ್ದಾರೆಂದು ಘೋಷಿಸಲು ಅರ್ಹರಿರುತ್ತಾರೆ. 


೫ ಇ ರಾ ಚಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು. ಬಿ. ಉಳವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 18 ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ). 


೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 233 ಡಿಟಿಇ 2011(2), ಬೆ೦ಗಳೂರು, ದಿನಾಂಕ: 15ನೇ ಡಿಸೆಂಬರ್‌, 2011 


ಕರ್ನಾಟಕ ಲೋಕ ಸೇವಾ ಅಯೋಗದಿಂದ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು ಹಾಗೂ ಪಾಲಿಟೆಕ್ನಿಕ್‌ಗಳ 
ವಿವಿಧ ವಿಭಾಗಗಳಲ್ಲಿನ ಅಭ್ಯರ್ಥಿಗಳು ಆಯ್ಕೆಯಾಗಿ ನೇಮಕಾತಿ ಆದೇಶ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಹಾಜರಾಗದಿರುವುದಕ್ಕೆ 
ಸಕಾರಣಗಳನ್ನು ನೀಡಿ ಹೆಚ್ಚುವರಿ ಕಾಲಾವಕಾಶ ನೀಡುವಂತೆ ಸರ್ಕಾರವನ್ನು ಕೋರಿ ಸಲ್ಲಿಸಿರುವ ಮನವಿಗಳನ್ನು ನೇಮಕಾತಿ ಪ್ರಾಧಿಕಾರವು ಪರಿಶೀಲಿಸಿ. 
ಈ ಕೆಳಕಂಡ ಅಭ್ಯರ್ಥಿಗಳ ಮನವಿಯಲ್ಲಿ ಹೆಚ್ಚುವರಿ ಕಾಲಾವಕಾಶಕ್ಕೆ ಸಕಾರಣಗಳಿರುವುದನ್ನು ಮನಗಂಡು ಈ ಕೆಳಕಂಡವರಿಗೆ ಈ ಕೂಡಲೇ ಜಾರಿಗೆ 
ಬರುವಂತೆ ಕರ್ನಾಟಕ ಸಿವಿಲ್‌ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 18ರನ್ವಯ ಕಾಲಾವಕಾಶವನ್ನು ವಿಸ್ತರಿಸಿ. ಈ ನೇಮಕಾತಿ ಅಧಿಸೂಚನೆ 
ಸ್ವೀಕರಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಈ ಹೆಚ್ಚುವರಿ ಅವಧಿಯಲ್ಲಿ ಕರ್ತವ್ಯದ ಮೇಲೆ ಹಾಜರಾಗಲು 
ವಿಫಲರಾದಲ್ಲಿ ಅಂತಹ ಅಭ್ಯರ್ಥಿಯ ಆಯ್ಕೆಯು ತಂತಾನೇ ರದ್ದಾಗುತ್ತದೆ ಹಾಗೂ ಆ ಅಭ್ಯರ್ಥಿಯು ಆಯ್ಕೆಗೊಂಡ ಹುದ್ದೆಗೆ ನೇಮಕಾತಿ ಹೊಂದಲು 
ಅರ್ಹತೆಯನ್ನು ಕಳೆದುಕೊಳ್ಳುತ್ತಾರೆ. ಈ ಅಭ್ಯರ್ಥಿಗಳ ಸೇವಾ ಜೇಷ್ಠತೆಯನ್ನು ಕರ್ನಾಟಕ ಸರ್ಕಾರಿ ನೌಕರರು (ಸೇವಾ ಹಿರಿತನ) ನಿಯಮ 1957ರ 
ನಿಯಮ 5ರ ಪ್ರಕಾರ ಪುನರ್‌ ನಿಗದಿಪಡಿಸುವ ಷರತ್ತಿಗೊಳಪಡಿಸಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು 














ಕ್ರಮ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ 
3 ನೇಮಿಸಲಾದ ಸ್ಥಳ 
ಸಂಖ್ಯೆ ಶ್ರೀ/ಶ್ರೀಮತಿ 
(D (2) (3) 
ಮೆಕ್ಯಾನಿಕಲ್‌ ವಿಭಾಗ 
1 ಗೋವಿಂದರಾಜು ಎಲ್‌. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ರಾಯಚೂರು 


8/0 ಲಕ್ಷ್ಮಯ್ಯ ಜಿ, ಉಗನವಾಡಿ ಪೋಸ್ಟ್‌ & ವಿಲೇಜ್‌, ದೇವನಹಳ್ಳಿ 
ತಾ॥ ಬೆಂಗಳೂರು ಗ್ರಾಮಾಂತರ-562 110 





2 ಮಲ್ಲಿಕಾರ್ಜುನ ಅರ್ಥಿ, ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಹಾವೇರಿ 
S/0 ಧರ್ಮಪ್ಪ ಅರ್ಥಿ, ಹಿರೇಜಂತಕಲ್‌, ಗಂಗಾವತಿ, ಕೊಪ್ಪಳ ಜಿಲ್ಲೆ 











ಕಂಪ್ಯೂಟರ್‌ ಸೈನ್ಸ್‌ ವಿಭಾಗ 








3 ಬಿ. ಎಸ್‌. ವೆಂಕಟೇಶ್‌ ಪ್ರಸಾದ್‌, ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
# 21, 2ನೇ ಮುಖ್ಯ ರಸ್ತೆ, 30ನೇ ವಾರ್ಡ್‌, ಮಲ್ಲೇಶ್ವರ ಬಡಾವಣೆ, ಹೂವಿನಹಡಗಲಿ 
ಐಜೂರು, ರಾಮನಗರ ಟೌನ್‌. 
4 ಶ್ವೇತಾನಾಯಕ್‌ ಜೆ. ಪಿ. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ರಾಯಚೂರು 


0/0 ಜೆ. ಮರಾನಾಯಕ್‌, ಸಿ-4, ಸಿಎಫ್‌ಟಿಆರ್‌ಐ ವಸತಿಗೃಹಗಳು, 
ಸಿಎಫ್‌ಟಿಆರ್‌ಐ, ಮೈಸೂರು-570 020 











ನಿ ಶಿವಾನಂದ, ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ರಾಯಚೂರು 
ಉಪನ್ಯಾಸಕರು, ಗಣಕಯಂತ್ರ ವಿಭಾಗ, ಸರ್ಕಾರಿ ಪಾಲಿಟೆಕ್ನಿಕ್‌, 
ರಾಯಚೂರು 
ಸಿವಿಲ್‌ ವಿಭಾಗ 
6 ಚೈತ್ರ ಬಿ. ಆರ್‌. 0/0 ರಂಗಪ್ಪ, ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
ಶ್ರೀತೀರ್ಥ ನಿಲಯ, 5ನೇ ಕ್ರಾಸ್‌, ಜೆ.ಸಿ.ಆರ್‌. ಬಡಾವಣೆ, ಹೂವಿನಹಡಗಲಿ 


ಚಿತ್ರದುರ್ಗ-577 501 





7 ಸೂರ್ಯವಂಶಿ ಓಂಪ್ರಕಾಶ್‌, ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಹಾಸನ 
ಸಹಾಯಕ ಅಭಿಯಂತರರು (ಸಿವಿಲ್‌), 

ವಸತಿಗೃಹ ಸಂಖ್ಯೆ : 7/0655/148, ಆರ್‌.ಟಿ.ಪಿ.ಎಸ್‌. ಕಾಲೋನಿ, 
ಕೆ.ಪಿ.ಸಿ.ಎಲ್‌. ಶಕ್ತಿನಗರ, ರಾಯಚೂರು-584 170 




















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೭೫ 








ಸರ್ಕಾರಿ ಪಾಲಿಟೆಕ್ಟಿಕ್‌ 

















ಕ್ರಮ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ | 
ಸಂಖೆ ಶ್ರೀ/ಶ್ರೀಮತಿ ಸುನಾಥ ಸ್ಥಳ 
FY ಜಾಲೆ ಎಲೆ, 
(|) (2) (3) 
ಸಿವಿಲ್‌ ವಿಭಾಗ 
1 ರುದಪ್ಪ ಬಡಿಗೇರ, ಸರ್ಕಾರಿ ಪಾಲಿಟೆಕ್ನಿಕ್‌, ಬಂಕಾಪುರ 
5/0 ವಿ. ಎಂ. ಬಡಿಗೇರ, ಸಂಗ್ರೇಶಕೊಪ್ಪ, ಸವದತ್ತಿ ತಾ| ಬೆಳಗಾವಿ 
ಜಿಲ್ಲೆ-591 126 
2 ರಾಘವೇಂದ್ರ ಜಿ. ಸರ್ಕಾರಿ ಪಾಲಿಟೆಕ್ನಿಕ್‌, ಹುಬ್ಬಳ್ಳಿ 


010 ಶ್ರೀನಿವಾಸ ಪಿ. # 339/ಎ, 3ನೇ ಸ್ಟೇಜ್‌, 4ನೇ ಬ್ಲಾಕ್‌, 
ಬಸವೇಶ್ವರನಗರ, ಬೆಂಗಳೂರು-560 079 





3 ನಾಗರಾಜ್‌ ಕೆ. ಸರ್ಕಾರಿ ಪಾಲಿಟೆಕ್ನಿಕ್‌, ರಬಕವಿ 
5/0 ಗ೦ಗಪ್ಪ ಕೆ. ಗೊಲ್ಲಲಿಂಗಮ್ಮನಹಳ್ಳಿ ಪೋಸ್ಟ್‌, ಸಂಡೂರು ತಾ| 
ಬಳ್ಳಾರಿ ಜಿಲ್ಲೆ-583 112 

















ಸದರಿ ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೊಳಪಟ್ಟಿರುತ್ತದೆ. 

1. ಇವರನ್ನು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಗೆ ಒಳಪಡಿಸಲಾಗಿರುತ್ತದೆ. 

2. ಈ ನೇಮಕಾತಿ ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

3. ಜನ್ಮ ದಿನಾಂಕ, ವಿದ್ಯಾರ್ಹತೆ (ಅಂಕಪಟ್ಟಿ) ಹಾಗೂ ನಡತೆಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ಅಭ್ಯರ್ಥಿಗಳು ಸಂಬಂಧಪಟ್ಟ 
ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸತಕ್ಕದ್ದು. 

4. ಕರ್ನಾಟಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಗಳ (1974)ರ ಅಡಿ ನಿಗದಿಪಡಿಸಿರುವ ಕನ್ನಡ ಭಾಷಾ ಪರೀಕ್ಷೆ 
ಹಾಗೂ ಇತರೆ ಪರೀಕ್ಷೆಗಳಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 

5. ಗುಣ ನಡತೆ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ಬಂದಿಲ್ಲದಿರುವ ಪ್ರಕರಣಗಳಲ್ಲಿ ಗುಣ ನಡತೆ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ಬಂದಾಗ 
ಅದರಲ್ಲಿ ನ್ಯೂನತೆ ಕಂಡು ಬ೦ದಲ್ಲಿ ನೇಮಕಾತಿ ಆದೇಶ ತಂತಾನೇ ರದ್ದಾಗುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ಎನ್‌. ಜಗದೀಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 19 ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ). 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 233 ಡಿಟಿಇ 20111), ಬೆಂಗಳೂರು, ದಿನಾಂಕ: 15ನೇ ಡಿಸೆಂಬರ್‌, 2011 


ಕರ್ನಾಟಕ ಲೋಕ ಸೇವಾ ಅಯೋಗದಿಂದ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜಿನ ಮೆಕ್ಕಾನಿಕಲ್‌ ವಿಭಾಗದ 
ಪ್ರಾಧ್ಯಾಪಕರ (ವೇತನ ಶ್ರೇಣಿ ರೂ. 37400-67000+9000 AGP) ಹುದ್ದೆಗೆ ಆಯ್ಕೆಯಾಗಿ ನೇಮಕಾತಿ ಆದೇಶ ಹೊರಡಿಸಿದ ದಿನಾಂಕದಿಂದ 15 
ದಿನಗಳೊಳಗೆ ಹಾಜರಾಗದಿರುವುದಕ್ಕೆ ಸಕಾರಣಗಳನ್ನು ನೀಡಿ ಹೆಚ್ಚುವರಿ ಕಾಲಾವಕಾಶ ನೀಡುವಂತೆ ಸರ್ಕಾರವನ್ನು ಕೋರಿ ಸಲ್ಲಿಸಿರುವ ಮನವಿಗಳನ್ನು 
ನೇಮಕಾತಿ ಪ್ರಾಧಿಕಾರವು ಪರಿಶೀಲಿಸಿ. ಈ ಕೆಳಕಂಡ ಅಭ್ಯರ್ಥಿಯ ಮನವಿಯಲ್ಲಿ ಹೆಚ್ಚುವರಿ ಕಾಲಾವಕಾಶಕ್ಕೆ ಸಕಾರಣಗಳಿರುವುದನ್ನು ಮನಗಂಡು ಈ 
ಕೆಳಕಂಡವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಕರ್ನಾಟಕ ಸಿವಿಲ್‌ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 18ರನ್ವಯ ಕಾಲಾವಕಾಶವನ್ನು 
ವಿಸ್ತರಿಸಿ. ಈ ನೇಮಕಾತಿ ಅಧಿಸೂಚನೆ ಸ್ವೀಕರಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಈ ಹೆಚ್ಚುವರಿ ಅವಧಿಯಲ್ಲಿ 
ಕರ್ತವ್ಯದ ಮೇಲೆ ಹಾಜರಾಗಲು ವಿಫಲನಾದಲ್ಲಿ ಅಂತಹ ಅಭ್ಯರ್ಥಿಯ ಆಯ್ಕೆಯು ತಂತಾನೇ ರದ್ದಾಗುತ್ತದೆ ಹಾಗೂ ಆ ಅಭ್ಯರ್ಥಿಯು ಆಯ್ಕೆಗೊಂಡ 


ಹುದ್ದೆಗೆ ನೇಮಕಾತಿ ಹೊ೦ದಲು ಅರ್ಹತೆಯನ್ನು ಕಳೆದುಕೊಳ್ಳುತ್ತಾನೆ. ಈ ಅಭ್ಯರ್ಥಿಯ ಸೇವಾ ಜೇಷ್ಠತೆಯನ್ನು ಕರ್ನಾಟಕ ಸರ್ಕಾರಿ ನೌಕರರು (ಸೇವಾ 


ಹಿರಿತನ) ನಿಯಮ 1957ರ ನಿಯಮ 5ರ ಪ್ರಕಾರ ಪುನರ್‌ ನಿಗದಿಪಡಿಸುವ ಷರತ್ತಿಗೊಳಪಡಿಸಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


























೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 
ಕ್ರಮ 
ಅಭ್ಲರ್ಥಿಗಳ ಹೆಸರು ಮತ್ತು ವಿಳಾಸ ನೇಮಿಸಲಾದ ಸ್ಥಳ 
ಸಂಖ್ಯೆ ಟಿ ಈ 
(|) (2) (3) 
1 ಡಾ| ವಿರುಪಾಕ್ಷಿ* (ಬಾಗೋಡಿ ವಿರುಪಾಕ್ಷಿ) ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಹಾವೇರಿ 
#206, ಹಿಲ್ಬನ್‌ ಅಪಾರ್ಟ್‌ಮೆಂಟ್‌, ಭವಾನಿ ನಗರ, 
ಹುಬಳ್ಳಿ-580 023 
ಬಳ 

ಸದರಿ ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೊಳಪಟ್ಟಿರುತ್ತದೆ. 

1. ಇವರನ್ನು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಗೆ ಒಳಪಡಿಸಲಾಗಿರುತ್ತದೆ. 

2. ಈ ನೇಮಕಾತಿ ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

3. ಜನ್ಮ ದಿನಾಂಕ, ವಿದ್ಯಾರ್ಹತೆ (ಅಂಕಪಟ್ಟಿ) ಹಾಗೂ ನಡತೆಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ಅಭ್ಯರ್ಥಿಗಳು 
ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸತಕ್ಕದ್ದು. 

4. ಕರ್ನಾಟಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಗಳ (1974)ರ ಅಡಿ ನಿಗದಿಪಡಿಸಿರುವ ಕನ್ನಡ ಭಾಷಾ 
ಪರೀಕ್ಷೆ ಹಾಗೂ ಇತರೆ ಪರೀಕ್ಷೆಗಳಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 

5. ಇವರ ನೇಮಕಾತಿಯು ಪ್ರಸ್ತಾಪಿತ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 
ದಾಖಲಾಗಿರುವ ಅರ್ಜಿ ಸಂಖ್ಯೆ : 1927/09, 1929-1959/09, 1381-1383/10 ಮತ್ತು 5597-5600/2010, 
1824/2010ರಲ್ಲಿನ ಅಂತಿಮ ತೀರ್ಮಾನಕ್ಕೆ ಬದ್ದವಾಗಿರುತ್ತದೆ. 

6. *ಈ ಅಭ್ಯರ್ಥಿಯ ಮೂಲದಾಖಲೆಗಳಲ್ಲಿ ಭಿನ್ನಭಿನ್ನ ಹೆಸರುಗಳು ನಮೂದಾಗಿದ್ದು ಅವುಗಳನ್ನು ಎರಡು ತಿಂಗಳೊಳಗಾಗಿ 
ಸರಿಪಡಿಸಿ ಸಲ್ಲಿಸತಕ್ಕದ್ದು. 

7. ಗುಣ ನಡತೆ ಪ್ರಮಾಣ ಪತ್ರ ಬಂದಿಲ್ಲದಿರುವ ಪ್ರಕರಣಗಳಲ್ಲಿ ಗುಣ ನಡತೆ ಪ್ರಮಾಣ ಪತ್ರ ಬಂದಾಗ ಅದರಲ್ಲಿ ನ್ಯೂನತೆ ಕಂಡು 
ಬಂದಲ್ಲಿ ನೇಮಕಾತಿ ಆದೇಶ ತಂತಾನೇ ರದ್ದಾಗುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಎನ್‌. ಜಗದೀಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 20 


ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 592 ಹೆಚ್‌ಎಸ್‌ಹೆಚ್‌ 2011, ಬೆಂಗಳೂರು, ದಿನಾಂಕ: 08ನೇ ಡಿಸೆಂಬರ್‌, 2011 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 244 ಸೇಇಮು 201, ದಿನಾಂಕ : 07-12-2011ರಲ್ಲಿ ಶ್ರೀ ಎಂ. ಗಣೇಶ್‌, ಮುಖ್ಯ 
ಇಂಜಿನಿಯರ್‌, ಕರ್ನಾಟಕ ರಾಜ್ಯ ಪೊಲೀಸ್‌ ವಸತಿ ನಿಗಮ ನಿಯಮಿತ, ಬೆ೦ಗಳೂರು ಇವರನ್ನು ಮುಖ್ಯ ಇಂಜಿನಿಯರ್‌, ಕರ್ನಾಟಕ ಆರೋಗ್ಯ ವ್ಯವಸ್ಥೆ 
ಸುಧಾರಣೆ ಮತ್ತು ಅಭಿವೃದ್ಧಿ ಯೋಜನೆ ಈ ಹುದ್ದೆಯನ್ನು ಪುನಶ್ಚೇತನಗೊಳಿಸಿ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ ವಶಕ್ಕೆ ನೀಡಲಾಗಿದೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಡಿಯಲ್ಲಿನ ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಮತ್ತು ಅಭಿವೃದ್ಧಿ ಯೋಜನೆ, 
ಬೆಂಗಳೂರು ಇಲ್ಲಿನ ಅಧೀಕ್ಷಕ ಅಭಿಯಂತರರು ಹುದ್ದೆಯನ್ನು ಮುಖ್ಯ ಇಂಜಿನಿಯರ್‌ ಹುದ್ದೆಗೆ (ವೇತನ ಶ್ರೇಣಿ ರೂ. 24,450-31,800) 
ಪುನಶ್ಚೇತನಗೊಳಿಸಿ, ಈ ಪುನಶ್ಚೇತನಗೊಳಿಸಿದ ಹುದ್ದೆಗೆ ಶ್ರೀ ಎಂ. ಗಣೇಶ್‌, ಮುಖ್ಯ ಇಂಜಿನಿಯರ್‌ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ತತ್ಪರಿಣಾಮವಾಗಿ ಪ್ರಸ್ತುತ ಅಧೀಕ್ಷಕ ಅಭಿಯಂತರರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಶ್ರೀ ಬಿ. ಎಸ್‌. ಶಿವಕುಮಾರ್‌ ಇವರ 
ಸೇವೆಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಅವರ ಮಾತೃ ಇಲಾಖೆಯಾದ ಲೋಕೋಪಯೋಗಿ ಇಲಾಖೆಗೆ ಹಿಂತಿರುಗಿಸಿದೆ. 


ಪಿ.ಆರ್‌. 21 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು-1). 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೭೭ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 183 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 09ನೇ ಡಿಸೆಂಬರ್‌, 2011 


ಶ್ರೀ ವೈಜನಾಥಸ್ವಾಮಿ ಹಿರೇಮಠ, ಅಪರ ಸರ್ಕಾರಿ ವಕೀಲರು, ಗಂಗಾವತಿ ತಾಲ್ಲೂಕು (ಕೊಪ್ಪಳ ಜಿಲ್ಲೆ ಇವರ ಸೇವಾವಧಿಯು 
ಮುಕ್ತಾಯವಾಗಿರುವುದರಿಂದ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 
26(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೊ ಅಲ್ಲಿಯವರೆಗೆ ಶ್ರೀ ಟಿ. ಎಂ. ಶಿವಾನ೦ದ, ವಕೀಲರು, ಇವರನ್ನು ಕೊಪ್ಪಳ ಜಿಲ್ಲೆಯ 
ಗಂಗಾವತಿ ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ. ಎ. ಗೌರೀಶ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಪಿ.ಆರ್‌. 22 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಅರಣ್ಯ ಪರಿಸರ ಮತ್ತು ಜೀವಿಶಾಸ ಸಚಿವಾಲಯ 
ಡು ಈ 
ತಿದುಪಡಿ 
೦ 
ಸಂಖ್ಯೆ: ಅಪಜೀ 148 ಇಎನ್‌ವಿ 2011, ಬೆಂಗಳೂರು, ದಿನಾಂಕ: 05ನೇ ಡಿಸೆಂಬರ್‌, 2011 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಅಪಜೀ 125 ಇಎನ್‌ ವಿ 2003, ದಿನಾಂಕ 24-12-2009ರಲ್ಲಿ ಕರ್ನಾಟಕ ಜೀವ ವೈವಿದ್ಯ ಮಂಡಳಿಗೆ 
ಅಧಿಕಾರಿಗಳ ಹಾಗೂ ಅಧಿಕಾರರೇತರ ಸದಸ್ಯರುಗಳನ್ನು ನೇಮಿಸಲಾಗಿದ್ದು, ಸದರಿ ಅಧಿಸೂಚನೆಯಲ್ಲಿ ಸೂಚಿಸಲಾಗಿರುವ ಹಾಲಿ ಇರುವ ಸದಸ್ಯರ 


ಹೆಸರು/ಹುದ್ದೆಗಳ ಎದುರಿಗೆ ಈ ಕೆಳಗೆ ನಮೂದಿಸಿರುವಂತಹ ಹೆಸರು/ಹುದ್ದೆಗಳನ್ನು ಮಾರ್ಪಾಡಿಸಿ ತಿದ್ದಿ ಓದಿಕೊಳ್ಳತಕ್ಕದ್ದು. ಉಳಿದಂತೆ ಯಾವುದೇ 
ಬದಲಾವಣೆಗಳು ಇರುವುದಿಲ್ಲ. 











ಕ್ರಸಂ. ಹಾಲಿ ಇರುವ ಹುದ್ದೆ/ಸದಸ್ಯರ ಹೆಸರು ಈಗ ಮಾರ್ಪಾಡಿಸಲಾಗಿರುವ ಹುದ್ದೆ/ಸದಸ್ಯರ ವಿವರ 
1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಅರಣ್ಯ ಪರಿಸರ 
ಜೀವಿಶಾಸ್ತ್ರ ಇಲಾಖೆ (ಅರಣ್ಯ), ಬಹುಮಹಡಿ ಕಟ್ಟಡ, ಮತ್ತು ಜೀವಿಶಾಸ್ತ್ರ ಇಲಾಖೆ (ಅರಣ್ಯ) ಬಹುಮಹಡಿ ಕಟ್ಟಡ, 
ಬೆ೦ಗಳೂರು ಬೆಂಗಳೂರು. 
2. ಪ್ರೊ. ಆರ್‌. ಸುಕುಮಾರ್‌, ನಿರ್ದೇಶಕರು, ಪರಿಸರ ವಿಜ್ಞಾನ ಡಾ| ರಾಮಕೃಷ್ಣ, ವಿಜ್ಞಾನಿಗಳು, ರುಲಾಜಿಕಲ್‌ ಸರ್ವೆ ಆಫ್‌ 
ಕೇಂದ್ರ ಭಾರತೀಯ ವಿಜ್ಞಾನ ಕೇಂದ್ರ, ಬೆ೦ಗಳೂರು ಇಂಡಿಯಾ, ನಂ. 169, 2ನೇ ಕ್ರಾಸ್‌, 4ನೇ ಮುಖ್ಯ ರಸ್ತೆ 
(ಅಧಿಕಾರೇತರ) ಐಟಿಐ ಲೇ-ಔಟ್‌, ಮಲ್ಲತ್ತಹಳ್ಳಿ, ಬೆಂಗಳೂರು-560 056 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಕೆ. ಪಿ. ಚಂದ್ರಹಾಸ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಹಿ.ಆರ್‌. 23 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 18 ಪ್ರವಾಸಿ 2011, ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್‌, 2011 
ಪ್ರವಾಸೋದ್ಯಮ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿರ್ದೇಶಕರುಗಳನ್ನು ವೇತನ ಶ್ರೇಣಿ ರೂ. 14,050-25,050ರ ಗ್ರೂಪ್‌ “ಎ' 
ಕಿರಿಯ ವೇತನ ಶ್ರೇಣಿ ವೃಂದದ ಉಪ ನಿರ್ದೇಶಕರ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ 
ಆಧಾರದಲ್ಲಿ ಮುಂಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ ನೇಮಿಸಿದೆ. 











ಕ್ರಮ 
ಇ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ಗು 
1 ಎಂ. ರಮೇಶ, ಉಪ ನಿರ್ದೇಶಕರು, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ 
ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ ಗುಲ್ಬರ್ಗಾ 














೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 
































ತ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
$ 

2 ಎಸ್‌. ಕೆ. ಹುಸೇನಿ, ಉಪ ನಿರ್ದೇಶಕರು, ಬೆಂಗಳೂರು ವಿಭಾಗ, 
ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಶಿವಮೊಗ್ಗ ಬೆಂಗಳೂರು 

3 ಪಿ. ಎಸ್‌. ಸಾಬಣ್ಣನವರ್‌, ಉಪ ನಿರ್ದೇಶಕರು, ಬೆಳಗಾವಿ ವಿಭಾಗ, ಬೆಳಗಾವಿ 
ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ ಬಾಗಲಕೋಟೆ 

4 ಜಿ. ಹೆಜ್‌. ಬಸವರಾಜು, ಉಪ ನಿರ್ದೇಶಕರು, ಬೆ೦ಗಳೂರು ಕೇಂದ್ರ ಕಛೇರಿ, 
ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಕೇಂದ್ರ ಕಛೇರಿ, | ಬೆಂಗಳೂರು 
ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆಂಪೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ [ಪ್ರಭಾರ], 
ಪಿ.ಆರ್‌. 24 


ಪ್ರವಾಸೋದ್ಯಮ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 215 ಸಅಸೇ 2011 (ಭಾಗ), ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್‌, 2011 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿ ವೃಂದದ 


ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 














ಇಷ್ಟ ಅಧಿಕಾರಿಯ ಹೆಸರು ವರ್ಗಾಯಿಸಿ ನೇಮಿಸಲಾದ ಹುದ್ದೆ/ಇಲಾಖೆ 
ಸಂಖ್ಯೆ 
| ಶ್ರೀ ಆರ್‌. ನರಸಿಂಹಯ್ಯ, ಅಧೀನ ಕಾರ್ಯದರ್ಶಿ ಅಧೀನ ಕಾರ್ಯದರ್ಶಿ-1, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
(ನೇಮಕಾತಿ ನಿರೀಕ್ಷೆಯಲ್ಲಿ) ಸಿ.ಆ.ಸು.ಇ. (ರಾಜ್ಯ ಶಿಷ್ಠಾಚಾರ-ಬೆ೦ಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ) 
-ಖಾಲಿ ಹುದ್ದೆ 
2 ಶ್ರೀ ಬಿ.ಕೆ. ಶ್ರೀನಿವಾಸರಾವ್‌, ಅಧೀನ ಕಾರ್ಯದರ್ಶಿ | ಅಧೀನ ಕಾರ್ಯದರ್ಶಿ-2, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಸಿ.ಆ.ಸು.ಇ. (ರಾಜ್ಯ ಶಿಷ್ಠಾಚಾರ-ಬೆ೦ಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ) 
-ಖಾಲಿ ಹುದ್ದೆ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 26 ಸಿ.ಆ.ಸು. ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 36 ಶಿಸನೇ 2010, ಬೆ೦ಗಳೂರು, ದಿನಾಂಕ: 31ನೇ ಡಿಸೆಂಬರ್‌, 2011. 


ಶ್ರೀ ಬಹ್ಮದತ್ತ, ನಿವೃತ್ತ ಭಾರತ ಸರ್ಕಾರದ ಭೂಸಾರಿಗೆ ಕಾರ್ಯದರ್ಶಿಗಳು, (ಕರ್ನಾಟಕ ವೃಂದದ ಐ.ಎ.ಎಸ್‌. ಅಧಿಕಾರಿ) ಇವರು ರಸ್ತೆಗಳು 
ಮತ್ತು ಹೆದ್ದಾರಿ ವಲಯಕ್ಕೆ ಸಂಬಂಧಿಸಿದಂತೆ, ಈಗಾಗಲೇ ಕರ್ನಾಟಕ ಸರ್ಕಾರದ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರನ್ನು ಇಂಧನ 


ವಿಷಯಗಳಿಗೆ ಸಂಬಂಧಿಸಿದಂತೆಯೂ ಸಹ ಕರ್ನಾಟಕ ಸರ್ಕಾರದ ಸಲಹೆಗಾರರಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಚ್‌. ಚಂದ್ರಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 27 ಸಿ.ಆ.ಸು. ಇಲಾಖೆ (ರಾಜ್ಯ ಶಿಷ್ಟಾಚಾರ) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 124 ಎಸ್‌ಐಎಸ್‌ 2011, ಬೆಂಗಳೂರು, ದಿನಾಂಕ: 02ನೇ ಜನವರಿ, 2012. 


ಇದೇ ಸಮಸಂಖ್ಯೆಯ ದಿನಾಂಕ: 22-11-2011ರ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ ಶ್ರೀಮತಿ ಶಮೀಮ್‌ ಬಾನು, ಐ.ಎ.ಎಸ್‌. 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇಂಧನ ಇಲಾಖೆ, ಬೆಂಗಳೂರು ಇವರಿಗೆ ದಿನಾಂಕ : 22-11-2011ರಿ೦ಂದ 30-11-2011ರವರೆಗೆ ಪರಿವರ್ತಿತ 
ರಜೆಯನ್ನು ವೈದ್ಯಕೀಯ ನೆಲೆಯಲ್ಲಿ ಘಟನೋತ್ತರವಾಗಿ ಮ೦ಜೂರು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಶ್ರೀನಿವಾಸ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 28 ಸಿ.ಆ.ಸು. ಇಲಾಖೆ (ಸೇವೆಗಳು-1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 168 ಎಸ್‌ಐಎಸ್‌ 2011, ಬೆಂಗಳೂರು, ದಿನಾಂಕ: 02ನೇ ಜನವರಿ, 2012. 


ಇದೇ ಸಮಸಂಖ್ಯೆಯ ದಿನಾಂಕ: 14-10-2011ರ ಅಧಿಸೂಚನೆಯ ಮುಂದುವರಿಕೆಯಲ್ಲಿ ಶ್ರೀ ಅನುರಾಗ್‌ ತಿವಾರಿ, ಐ.ಎ.ಎಸ್‌., ಸರ್ಕಾರದ 
ಉಪ ಕಾರ್ಯದರ್ಶಿ-3, ಆರ್ಥಿಕ ಇಲಾಖೆ, ಬೆಂಗಳೂರು ಇವರಿಗೆ ದಿನಾಂಕ: 30-10-2011ರಿ೦ಂದ 17-11-2011ರವರೆಗೆ ಉಪಯೋಗಿಸಿಕೊಂಡಿರುವ 
ಗಳಿಕೆ ರಜೆಯನ್ನು ಘಟನೋತ್ತರವಾಗಿ ಮ೦ಜೂರು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಶ್ರೀನಿವಾಸ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 29 ಸಿ.ಆ.ಸು. ಇಲಾಖೆ (ಸೇವೆಗಳು-1) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 582 SAS 2011, Bangalore, dated 31st December, 2011 


Smt. Mehendale Dipti Dilip, IAS, (KN 2008) Assistant Commissioner, Madhugiri Sub-Division is promoted to officiate in 
the Senior Time-Scale pay of IAS viz., Rs.15600-39100 plus Grade Pay Rs.6600 w.e.f. 1-1-2012 and posted until further orders as 
Senior Assistant Commissioner, Madhugiri Sub-Division. 


Sri Ujjwal Kumar Ghosh, IAS, (KN 2008) Assistant Commissioner, Lingsugur Sub-Division is promoted to officiate in the 
Senior Time-Scale pay of IAS viz., Rs.15600-39100 plus Grade Pay Rs.6600 w.e.f. 1-1-2012 and posted until further orders as 
Senior Assistant Commissioner, Lingsugur Sub-Division. 


Smt M.Deepa, IAS, (KN 2008), Director, Rural Infrastructure RD&PR Department, Bangalore is promoted to officiate in 
the Senior Time-Scale pay of IAS viz., Rs.15600-39100 plus Grade Pay Rs.6600 w.e.f. 1-1-2012 and continued until further orders 
as Director, Rural Infrastructure & E/o Deputy Secretary to Government, RD & PR Department, Bangalore. 


Sri P.Rajendra Cholan, IAS, (KN 2008) Assistant Commissioner, Haveri Sub-Division is promoted to officiate in the Senior 
Time-Scale pay of IAS viz., Rs.15600-39100 plus Grade Pay Rs.6600 w.e.f. 1-1-2.012 and posted until further orders as Senior 
Assistant Commissioner, Haveri Sub-Division. 


By Order and in the Name of the Governor of Karnataka, 
N. Srinivasa Murthy, 
PR 34 Under Secretary to Government, 
DPAR (Services-1) 


೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ ಭಾಗ-೨ 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 201 ಇಎಸ್‌ಡಬ್ಲ್ಯೂ 2011, ಬೆಂಗಳೂರು, ದಿನಾಂಕ: 10ನೇ ಜನವರಿ, 2012 
ಸರ್ಕಾರಿ ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರುಗಳಾಗಿ (ತಾಂತ್ರಿಕ) ಹಾಗೂ 
(ತಾಂತ್ರಿಕೇತರ) ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ರೂ. 14,050-25,050ಗಳ ವೇತನ ಶ್ರೇಣಿಯ ಉಪ ನಿರ್ದೇಶಕರ (ತಾಂತ್ರಿಕ) 


ಹಾಗೂ (ತಾಂತ್ರಿಕೇತರ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಸ್ಥಳಗಳಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ನೇಮಿಸಲಾಗಿದೆ. 





ಕ್ರಮ 
bs ಹಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ ಬಡ್ತಿ ನೀಡಿ ನೇಮಿಸಲಾಗಿರುವ ಹುದ್ದೆ ಮತ್ತು ಸ್ಥಳ 
ಸಂ 





1 ಶ್ರೀ ಎಸ್‌.ಎ. ಲೋಕೇಶ್‌, ಸಹಾಯಕ ನಿರ್ದೇಶಕರು. | ಉಪ ನಿರ್ದೇಶಕರು, (ತಾಂತ್ರಿಕ, ಸರ್ಕಾರಿ ಮುದಣಾಲಯ, 
(ತಾಂತ್ರಿಕ) ಸರ್ಕಾರಿ ವಿಭಾಗೀಯ ಮುದ್ರಣಾಲಯ, | ವಿಧಾನಸೌಧ ಘಟಕ, ಬೆಂಗಳೂರು - ಶ್ರೀ ಕೆ.ಎಂ. ಭುವನೇಶ್‌ ರವರ 
ಗುಲ್ಬರ್ಗಾ. ಬಡ್ತಿಯಿಂದ ತೆರವಾದ ಹುದ್ದೆ. 





2 (ಶ್ರೀ ವೈ.ಕೆ. ಕೆಂಪಾಚಾರ್ಯ, ಸಹಾಯಕ | ಉಪ ನಿರ್ದೇಶಕರು, (ತಾಂತ್ರಿಕ) ಸರ್ಕಾರಿ ವಿಭಾಗೀಯ ಮುದ್ರಣಾಲಯ, 
ನಿರ್ದೇಶಕರು, (ತಾಂತ್ರಿಕ) ಸರ್ಕಾರಿ ಕೇಂದ್ರಿಯ | ಧಾರವಾಡ - ಶ್ರೀ ಕೆ. ಬೋರಯ್ಯ ರವರ ವರ್ಗಾವಣೆಯಿಂದ 
ಮುದ್ರಣಾಲಯ, ಬೆ೦ಗಳೂರು. ತೆರವಾದ ಹುದ್ದೆ. 





3 |ಶ್ರೀ ಡಿ. ರವಿಚಂದ್ರನ್‌, ಸಹಾಯಕ ನಿರ್ದೇಶಕರು, ಉಪ ನಿರ್ದೇಶಕರು, (ತಾಂತ್ರಿಕ) ಸರ್ಕಾರಿ ವಿಭಾಗೀಯ ಮುದ್ರಣಾಲಯ, 
(ತಾಂತ್ರಿಕ) ಸರ್ಕಾರಿ ವಿಭಾಗೀಯ ಮುದ್ರಣಾಲಯ, ಗುಲ್ಬರ್ಗಾ - ಶ್ರೀ ಕೆ.ಎನ್‌. ರಾಧಾಕೃಷ್ಣ ರವರ ಸ್ವಯಂ ನಿವೃತ್ತಿಯಿಂದ 




















ಧಾರವಾಡ. ತೆರವಾದ ಹುದ್ದೆ. 

4 | ಶ್ರೀ ಎಸ್‌. ವಿಶ್ವನಾಥ್‌, ಸಹಾಯಕ ನಿರ್ದೇಶಕರು, ಉಪ ನಿರ್ದೇಶಕರು, (ತಾಂತ್ರಿಕ) ಸರ್ಕಾರಿ ವಿಭಾಗೀಯ ಮುದ್ರಣಾಲಯ, 
(ತಾಂತ್ರಿಕ) ಸರ್ಕಾರಿ ವಿಭಾಗೀಯ ಮುದ್ರಣಾಲಯ, | ಮೈಸೂರು - ಶ್ರೀ ಕೆ.ಜಿ. ಮುರುಗೇಶಪ್ಪ ರವರ ಬಡ್ತಿಯಿಂದ ತೆರವಾದ 
ಮೈಸೂರು ಹುದ್ದೆ. 

5 | ಶ್ರೀ ಕೇಶವಮೂರ್ತಿ, ಸಹಾಯಕ ನಿರ್ದೇಶಕರು, ಉಪ ನಿರ್ದೇಶಕರು, (ತಾಂತ್ರಿಕೇತರ) ಸರ್ಕಾರಿ ಕೇಂದ್ರ ಮುದ್ರಣಾಲಯ, 
(ತಾಂತ್ರಿಕೇತರ) ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಮೈಸೂರು ರಸ್ತೆ, ಬೆಂಗಳೂರು. ಶ್ರೀ ಜಿ.ಎಸ್‌. ಸಪ್ತಸಾಗರ್‌ ರವರ 
ಮೈಸೂರು ರಸ್ತೆ, ಬೆಂಗಳೂರು. ವಯೋನಿವೃತ್ತಿಯಿ೦ದ ತೆರವಾದ ಹುದ್ದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಪಟಗಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 118 ಶಿಕ್ಷಣ ಇಲಾಖೆ, (ಸಾಮಾನ್ಯ) 


PERSONNEL AND ADMINISTRATIVE REFORMS SECRETARIAT 
CORRIGENDUM 
No. DPAR 585 SAS 2011, Bangalore, Dated 31 St December, 2011 


In Government Notification No. DPAR 585 SAS 2011, dated 31-12-2011, the designation of Sri Ritesh Kumar Singh, IAS 
(KN-96) appearing in Para-l as Private Secretary to Chairman, Unique Identification Authority of India, Planning Commission, 
Government of India, New Delhi shall and shall always deemed to have been substituted as Private Secretary to Hon'ble Minister for 
Petroleum and Natural Gas, Government of India, New Delhi. 


By Order and in the name of the Governor of Karnataka, 
N. Srinivasa Murthy, 
Under Secretary to Government, 
P.R. 38 Department of Personnel and Administrative Reforms (Service-l). 


